ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ" ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


530 


: ಶೀ ಎನ್‌.ಅಪ್ಪಾಜಿಗೌಡ (ಸ್ಥ ಸ್ಥಳೀಯ ಸ 
: 05-02-2021 
; ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಲಾಖಾ ಸಚಿವರು 


ಂಸ್ಥೆಗಳ ಕ್ಷೇತ್ರ 


ಪ್ನೆ 


ಉತ್ತರ 


ಕಳೆದ್‌3 ವರ್ಷಗಳಲ್ಲಿ ಮಂಡ್ಯ ಚಿಲ್ಲೆಯೆ`' ಮಹಿಳಾ 
ಆಯೋಗಕ್ಕೆ ಬಂದಿರುವ ದೂರುಗಳ 
ಎಷ್ಟು ಈ ಪೈಕಿ ಇತ್ಯರ್ಥಪಡಿಸಲಾಗಿರುವ 
ದೂರುಗಳು ಎಷ್ಟು; ಇತ್ಯರ್ಥಪಡಿಸಲು ಬಾಕಿ 
ಇರುವ ದೂರುಗಳ ಸಂಖ್ಯೆ ಎಷ್ಟು; 


- 
ಸಂಖ್ಯೆ 


ವಿವರಗಳನ್ನು ಅನುಬಂಧ-1ರಲ್ಲಿ ಲಗತ್ತಿಸಲಾಗಿದೆ 


ಮಂಡ್ಕ ಜಿಲ್ಲೆಯಲ್ಲಿ ಎಷ್ಟು . ಅಂಗನವಾಡಿ 
ಕೇಂದ್ರಗಳಿವೆ; ಇದರಲ್ಲಿರುವ ಮಕ್ಕಳ ಸಂಖ್ಯೆ ಎಷ್ಟು 
ಇವರಿಗೆ ಆಹಾರವನ್ನು ಯಾವ ಮಾನದಂಡದ 
ಆಧಾರದಲ್ಲಿ ನೀಡಲಾಗುವುದು (ಪೂರ್ಣ ವಿವರ 
ನೀಡುವುದು) ' 


* ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 2546 ಅಂಗನವಾಡಿ ಕೇಂದ್ರಗಳಿವೆ. 
ಮಂಡ್ಮ ಜಿಲ್ಲೆಯಲ್ಲಿರುವ ಅಂಗನವಾಡಿ ಕೇಂದ್ರಗಳಲ್ಲಿ ಒಟ್ಟು 87198 
ಮಕ್ಕಳಿರುತ್ತಾರೆ. 


*6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ರೂ.8/-, ಪ್ರಾಯಪೂರ್ವ 
ಬಾಲಕಿಯರಿಗೆ ರೂ.9.50 ಮತ್ತು 'ಮಾತ್ಯಪೂರ್ಣ ಯೋಜನೆಯಡಿ 
ಗರ್ಭಿಣಿ ಮತ್ತು ಬಾಣಂತಿಯರಿಗೆ ರೂ2।/-ರಂತೆ ಘಟಕ ವೆಚ್ಚ | 


. ನಿಗದಿಪಡಿಸಲಾಗಿದೆ. ಈ ಘಟಕ ವೆಚ್ಚದಡಿ ಜಿಲ್ಲಾಧಿಕಾರಿಗಳ 


ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ ಮೇಲ್ವಿಚಾರಣಾ ಸಮಿತಿಯು 
ನಿಧಿರಿಸುವ ಆಹಾರದ ಮೆನುವಿನ ಆದಾರದ ಮೇಲೆ ಮಕ್ಕಳಿಗೆ 
ಆಹಾರವನ್ನು . ವಿತರಿಸಲಾಗುವುದು. ಪ್ರಸ್ತುತ ಕೋವಿಡ್‌- 19 
ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳು 
ಮುಚ್ಚಿರುವುದರಿಂದ ಅಂಗನವಾಡಿ ಕೇಂದ್ರಗಳ ಮಕ್ಕಳ ಮನೆ 
ಬಾಗಿಲಿಗೆ ಕಚ್ಛಾ ಆಹಾರ ಪದಾರ್ಥಗಳನ್ನು ವಿತರಿಸಲಾಗುತ್ತಿದೆ. 


ಅರ್ಜಿಗಳು ಎಷ್ಟು; 


ಕಳೆದ 3 ವರ್ಷಗಳದ ಮಂಡ್ಯ ಜಿಲ್ಲೆಯಲ್ಲಿ 
ಉದ್ಯೋಗಿನಿ" ಯೋಜನೆಯಡಿಯಲ್ಲಿ " ಸಾಲ ಕೋರಿ 
ಸಲ್ಲಿಸಿರುವ ಅರ್ಜಿಗಳೆಷ್ಟು; ಇದರಲ್ಲಿ ಮಂಜೂರಾದ 
ಸಂಖ್ಯೆ ಎಷ್ಟು; ಅನುದ್ದಾಣ ಬಿಡುಗಡೆಗೊಳಿಸಲಾದ 


ನೀಡುವುದು) 


ವಿವರವನ್ನು ಅನುಬಂಧ-2 ರಲ್ಲಿ ಲಗತ್ತಿಸಿದೆ. 


(ತಾಲ್ಲೂಕುವಾರು ಮಾಹಿತಿ! , * 


ಇಲಾಖೆಯಲ್ಲಿ ಮನ ಮತ್ತು ಮಕ್ಕಳ ಅಭಿವೈದ್ಧಿ 
ವಿಕಲಚೇತನರಿಗೆ ಹಾಗೂ ಜರಿಯ" ನಾಗರಿಕರಿಗೆ 
ಇರುವ ಯೋಜನೆಗಳು ಯಾವುವು ಹಾಗೂ 


ಅರ್ಹತೆಗಳೇನು: ಕಳೆದ 3 ವರ್ಷಗಳಿಂದ ಇದರ. 


ಅನುಷ್ಠಾನಕ್ಕಾಗಿ ಮಂಡ್ಯ ಜಿಲ್ಲೆಗೆ ನೀಡಲಾದ 
ಅನುಬಾನ ಎಷ್ಟು? (ತಾಲ್ಲೂಕುವಾರು ಮಾಹಿತಿ 


ನೀಡುವುದು) 


| ವಿವರವನ್ನು ಅನುಬಂಧ-3 ರಲ್ಲಿ. ಲಗತ್ತಿಸಿದೆ. 


ಸಂಖ್ಯೆ:ಮಮಇ/15/ಮಲಅನಿ 2021 


ಮ 
(ಶಶಿಕಲಾ ಅಣ್ಣಾಸಾಹೇಬ ಜೊಲ್ರೆ 


ಮಹಿಳಾ ಮತ್ತು ಮಕ್ಕಳ ಅಭಿವೃ ಹಗೂ ವಿಕಲಚೇತನರ 


.ಮತ್ತು ಹರಿಯ ಸಾಗರೀಳರಿ. ಸಬಲೀಕರಣ ಸಚಿವರು 


1. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ 


ಅನುಬಂಭ-1 
ವರದಕ್ಷಿಣೆ ಮಕ್ಕಳ 
ಕೌಟುಂ ky ಅತ್ನಾ ಕೆಲಸದ ಕ ವಸತಿ 
ANE ೫ ಷರದಕ್ಷಿಣಿ! ಸಾವು % | cons | 5 ಪ್ರೇಮ | ಜೀವ | ಅಭಿರಕಿ/ | | ಪೊಲಿಸ್‌! ಹ ಎಚ್ಛಿ ತಿ | ಸೈಬರ್‌ ಮುಕ್ತಾ 
ಸಂ | ಹಳೆ ನ ರಕ್ಷಣೆ | ದುರುಳ (ಆತಿ ಗ Ubi ಮ ಸಸದಲ್ಲಿ ಸ sss ಪ ಎ [vis ನಕ ಸ Aer. ನ ಇತರೆ | ಒಟ್ಟು | | ಜಾಲ 
NE ಕೊಲೆ) ಗ "ರ ಭೇಟಿ [ [ 
2016-17 
8 21 7 4 0 0 1 2 2 1 0 0 3 1 2 0 0 0 221|174| 74 0 
2017-18 
14 22 2 1 0 0 0 2 1 0 0 0 0 0 1 0 0 0 2817 71 0 
2018-19 
8 21 7 0 0 0 0 2 1 0 0 0 3 1 0 [ 0 0 221|165| 65 0 


ಅನುಬಂಧ-2 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ದಿ ನಿಗಮ 
ಯೋಜನೆ ಹೆಸರು: ಉದ್ಯೋಗಿನಿ 


ಸಾಲ ಕೋರಿ ಸಲ್ಲಿಸಿರುವ ಅರ್ಜಿಗಳ 


ಬ್ಯಾಂಕುಗಳಿಂದ ಸಾಲ ಮಂಜೂರಾದ 


ಸಹಾಯಧನ ಬಿಡುಗಡೆಗೊಳಿಸಿದ 


ಕ್ರಸಂ | ತಾಲ್ಲೂಕಿನ ಹೆಸರು ಸಂಖ್ಯೆ ಅರ್ಜಿಗಳ ಸಂಖ್ಯೆ ಅರ್ಜಿಗಳ ಸಂಖ್ಯೆ. 
207 T2018 20109- | 2007-208 209- | 2017-2018 2009- 

18 19 20 18 19, 20 18 19 20 

1 ಮಂಡ್ಯ 199 112 192 12 3 14 2 3 14 
2 ಮದ್ದೂರು 91 85 | 226 20 6 I 16 6 Il 
3 ಮಳವಳ್ಳಿ 109 142 167 13 1 7 3 1 7 
4 ಮೇಲುಕೋಟೆ 164 235 195 15 7 14 15 7 14 
5 | ಶ್ರೀರಂಗಪಟ್ಟಣ 99 126 159 18 5 2 8 4 2 
6 ನಾಗಮಂಗಲ 26 32 3 10 6 8 0 6 8 
7 ಕ್ಲಿಆರ್‌ ಪೇಟೆ 190 160 323 9 5 1 9 5 1 
ಒಟ್ಟು 878 892 1340 97 33 67 93 32 67 


ಅನುಬಂಧ-(3) 


1. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಲ್ಲಿರುವ ಯೋಜನೆಗಳು ಹಾಗೂ ಅರ್ಹತೆಗಳ ವಿವರ 


ಯೋಜನೆಯ ಹೆಸರು 


ಅರ್ಹತೆಗಳು 


ಪೂರಕ ಪೌಷ್ಠಿಕ ಆಹಾರ 


ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾದ ಫಲಾನುಭವಿಗಳಿಗೆ ಪೂರಕ ಪೌಷ್ಠಿಕ 
ಆಹಾರವನ್ನು ನೀಡಲಾಗುತ್ತಿದೆ. ಅಂಗನವಾಡಿ ಕೇಂದ್ರಕ್ಕೆ 06 ತಿಂಗಳಿಂದ 06 
ವರ್ಷದ ಮಕ್ಕಳು/ ಗರ್ಭಿಣಿಯರು/ಬಾಣಂತಿಯರು, 11 ರಿಂದ 144 ವರ್ಷದ 
ಶಾಲೆಯಿಂದ ಹೊರಗುಳಿದ ಕಿಶೋರಿಯರು ದಾಖಲಾಗಬಹುದಾಗಿರುತ್ತದೆ. 


ಮಾತೃಪೂರ್ಣ ಯೋಜನೆ 


ದಾಖಲಾದ 


ಅಂಗನವಾಡಿ ಕೇಂದ್ರಕ್ಕೆ ಗರ್ಭಿಣಿಯರು/ಬಾಣಂತಿಯರು 


_ ಮಾತೃಪೂರ್ಣ ಯೋಜನೆ ಪ್ರಯೋಜನ ಪಡೆಯಲು ಅರ್ಹರಿರುತ್ತಾರೆ. 
ಅಂಗನವಾಡಿ ಕೇಂದದಲ್ಲಿ ದಾಖಲಾದ 06 ತಿಂಗಳಿಂದ 06 ವರ್ಷದ ಮಕ್ಕಳ 
3 ಅಪೌಷ್ಠಿಕ ಮಕ್ಕಳ ವೈದ್ಯಕೀಯ ಆರೋಗ್ಯ ತಪಾಸಣೆಯಲ್ಲಿ ತೀವ್ರ ಅಪೌಷ್ಠಿಕ ಮಕ್ಕಳೆಂದು ಗುರುತಿಸಿದ 
ವೆಚ್ಚ ಭರಿಸುವ ಯೋಜನೆ ಮಕ್ಕಳಿಗೆ ವರ್ಷದಲ್ಲಿ ಗರಿಷ್ಠ ರೂ.2000/- ಮೀರದಂತೆ (ಪ್ರತಿ ಮಗುವಿಗೆ) 
ಖರ್ಚು ಭರಿಸಲಾಗುತ್ತಿದೆ. 
ಕ ಹಾಜನಯಕ ಇರ್ಜದನ್ನು ಸಕ್ಕದ ಮೊದಲ ಮಗುನ ಗರ್ಭಣಿ7 
ಬಾಣಂತಿಯರು ಮೂರು ಕಂತುಗಳಲ್ಲಿ ರೂ.5000/- ಪಡೆಯಲು 
ಅರ್ಹರಿರುತ್ತಾರೆ. ಫಲಾನುಭವಿಯ ಮತ್ತು ಗಂಡನ: ಆಧಾರ್‌ ಸಂಖ್ಯೆ 
ಮ ಕಡ್ಡಾಯವಾಗಿರುತ್ತದೆ. ಸರ್ಕಾರಿ / ಅರೆಸರ್ಕಾರಿ ನೌಕರರು ಈ ಯೋಜನೆಯ 
4) | ¥ ಪ್ರಯೋಜನ ಪಡೆಯಲು ಅರ್ಹರಿರುವುದಿಲ್ಲ. ಮೊದಲ ಕಂತು ಪಡೆಯಲು 
ಮಾತೃವಂದನಾ ಯೋಜನೆ ] ಈ 
ಗರ್ಭಿಣಿ ಎಂದು ತಿಳಿದು ಬಂದ ತಕ್ಷಣ ಅಂಗನವಾಡಿ ಕೇಂದ್ರದಲ್ಲಿ 
ನೋಂದಣಿಯಾಗಿರಬೇಕು. ಎರಡನೇ ಕಂತು ಪಡೆಯಲು ಕನಿಷ್ಟ 01 
ಎಎನ್‌ಸಿಯನ್ನು ಗರ್ಭಿಣಿ ಮಹಿಳೆ ಮಾಡಿಸಿರಬೇಕು. ಮೂರನೇ ಕಂತನ್ನು 
ಪಡೆಯಲು ಮಗು ಜನಿಸಿ ಮೊದಲ ಸುತ್ತಿನ ಚುಚ್ಚುಮದ್ದು ಹಾಕಿಸಿರಬೇಕು. 
ಅಂಗನವಾಡಿ ಅಂಗನವಾಡಿಯಲ್ಲಿ .. ಕೆಲಸ ನಿರ್ವಹಿಸುತಿರುವ ಅಂಗನವಾಡಿ 
5) ಕಾರ್ಯಕರ್ತೆ/ಸಹಾಯಕಿಯರಿ | ಕಾರ್ಯಕರ್ತೆ /ಸಹಾಯಕಿ . ಸೇವೆಯಲ್ಲಿದ್ದಾಗ ಮರಣ ಹೊಂದಿದ್ದಲ್ಲಿ 
ಗೆ ಮರಣ ಪರಿಹಾರ ನಿಧಿ ರೂ.50000/- ಮರಣ ಪರಿಹಾರ ನೀಡಲಾಗುತ್ತಿದೆ. 
6) | ಸೀಶಕ್ತ ಯೋಜನೆ 


ಸುತ್ತುನಿಧಿ: 
(ರೂ.5000/-) 


* ಗುಂಪು ರಚನೆಯಾಗಿ ಕನಿಷ್ಠ 6 ತಿಂಗಳಾಗಿರಬೇಕು 

* ಗುಂಪಿನಲ್ಲಿ ಕನಿಷ್ಟ 15 ರಿಂದ 20 ಸದಸ್ಯರಿರಬೇಕು 

* ಪ್ರತಿ ಸದಸ್ಯರು ಉಳಿತಾಯ ಪ್ರಾರಂಭಿಸಿರಬೇಕು. 

* ಪ್ರತಿವಾರ ಸದಸ್ಯರು ಸಭೆ ನಡೆಸಬೇಕು. 

* ಗುಂಪಿನ ಹೆಸರಿನಲ್ಲಿ ಬ್ಯಾಂಕ್‌ ಖಾತೆ ಹೊಂದಿರ ಬೇಕು. 

* ಗುಂಪಿನಲ್ಲಿ ನಿಗದಿಪಡಿಸಿದ ದಾಖಲಾತಿಗಳನ್ನು ನಿರ್ವಹಿಸುತ್ತಿರ ಬೇಕು. 


€ ಗುಂಪಿನ ಆಂತರಿಕ ಸಾಲ ಹಾಗೂ ಸಾಲ ಮರುಪಾವತಿ ಉತ್ತಮವಾಗಿರ 
ಬೇಕು. 


ಹ 


ಯೋಜನೆಯ ಹೆಸರು 


ಅರ್ಹತೆಗಳು 


ಹೆಚ್ಚುವರಿ ಸುತ್ತುನಿಧಿ 
(ರೂ.5000/- ರಿಂದ 


* ಗುಂಪಿನಲ್ಲಿ 15-20 ಸದಸ್ಯರಿರಬೇಕು 
e ಶೇ 50ಕ್ಕಿಂತ ಹೆಚ್ಚು ಸದಸ್ಯರು ಬಡತನ ರೇಖೆಗಿಂತ ಕೆಳಗಿರಬೇಕು 


* ಯೋಜನೆಯ ಪ್ರಾರಂಭದಿಂದ ಸತತವಾಗಿ ಕನಿಷ್ಠ 10 ವರ್ಷ 
: ಕಾರ್ಯನಿರತವಾಗಿರಬೇಕು. ಸಾಕ್ಷರರಾಗಿರಬೇಕು. 


* ಆಂತರಿಕ ಸಾಲ ಹಾಗೂ ಬ್ಯಾಂಕ ಸಾಲ ಪಡೆದಿರಬೇಕು. 
* ಸಾಲ ಮರುಪಾವತಿ ಉತ್ತಮವಾಗಿರಬೇಕು 
* ದಾಖಲಾತಿಗಳನ್ನು ಗುಂಪಿನ ಸದಸ್ಯರು ನಿರ್ವಹಿಸುತ್ತಿರಬೇಕು 


ರೂ.25000/-) * ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳ ಸೌಲಭ್ಯ ಪಡೆದಿರಬೇಕು 
. ಮಾರುಕಟ್ಟೆ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ತೊಡಗಿರಬೇಕು 
* ಗೊಂಚಲು ಗುಂಪಿನ ಸದಸ್ಯರಾಗಿರಬೇಕು 
* ಪ್ರತಿ ವರ್ಷ ಗೇಡಿಂಗ್‌ ಮಾಡಬೇಕು 
6 ಗುಂಪುಗಳು ಸಾಮಾಜಿಕ ಸುಧಾರಣೆ ಹಾಗೂ ಸಾಕ್ಷರತಾ 
ಕಾರ್ಯಕ್ರಮದಲ್ಲಿ: ತೊಡಗಿಸಿಕೊಂಡಿರ ಬೇಕು: 
ಆದಾಯೋತ್ಪನ್ನ * ಗುಂಪಿನಿಂದ ಸುತ್ತುನಿಧಿ, ಉಳಿತಾಯದಿಂದ ಆಂತರಿಕ ಸಾಲ, ಬ್ಯಾಂಕ್‌ 
* | ಚಟುವಟಿಕೆಗಳಿಗೆ ಬಳಸಿಕೊಂಡು 


ಪ್ರೋತ್ಸಾಹಧನ (ರೂ.5000/-) 


ಸಾಲಗಳನ್ನು 
ತೊಡಗಿಸಿಕೊಂಡಿರುವ ಗುಂಪುಗಳು. 


ಆದಾಯೋತ್ಸನ್ನ ಚಟುವಟಿಕೆಗಳಲ್ಲಿ 


ಅಧಿಕ ಉಳಿತಾಯ ಮಾಡಿದ 
ಗುಂಪುಗಳಿಗೆ ಪ್ರೋತ್ಸಾಹಧನ 
(ರೂ.15000/- 
ರೂ.20000/-) 


* ರೂ, 75000/-ಕ್ಕೂ ಮೇಲ್ಪಟ್ಟು ಉಳಿತಾಯ ಮಾಡಿರುವ ಗುಂಪುಗಳಿಗೆ 
ರೂ.15,000 ಪ್ರೋತ್ಸಾಹಧನ. 

೪ ರೂ, 100000/-ಕ್ಕೂ ಮೇಲ್ಪಟ್ಟು ಉಳಿತಾಯ ಮಾಡಿರುವ ಗುಂಪುಗಳಿಗೆ |: 
ರೂ.20.000 ಪ್ರೋತ್ಸಾಹಧನ. 


ಬ್ಯಾಂಕ್‌ ಸಾಲದ ಮೇಲಿನ 
ಬಡ್ಡಿಗೆ 6%ರ ಸಹಾಯಧನ: 


€ ರೂ,25000/- ರಿಂದ ರೂ.00 ಲಕ್ಷದವರೆಗೆ ಸಾಲವನ್ನು ಪಡೆಯುವ 
ಸ್ಲೀಶಕ್ಷಿ ಗುಂಪುಗಳಿಗೆ ಸಾಲದ ಮೇಲಿನ ಬಡ್ಡಿ ದರಕ್ಕೆ ಶೇ. 6ರ 
ಸಹಾಯಧನ. 


7) 


ಗೆಳತಿ ವಿಶೇಷ ಚಿಕಿತ್ಸಾ ಘಟಕ 
ಯೋಜನೆ 


ಲೈಂಗಿಕ ದೌರ್ಜನ್ಯ, ಕಿರುಕುಳ, ಅತ್ಯಾಚಾರ, ಆಸಿಡ್‌ ದಾಳಿ ಇತ್ಯಾದಿ ಸಂಕಷ್ಟಕ್ಕೆ 
ಒಳಗಾಗುವ ಮಹಿಳೆಯರು ಮತ್ತು ಮಕ್ಕಳಿಗೆ ವೈದ್ಯಕೀಯ ನೆರವು, ಆಪ್ತ 
ಸಮಾಲೋಚನೆ, ಪೊಲೀಸ್‌ ನೆರವು, ಕಾನೂನಿನ ನೆರವು, ಇತ್ಯಾದಿ 
ಸೌಲಭ್ಯಗಳನ್ನು ಒಂದೇ ಸೂರಿನಡಿ ಒದಗಿಸುವುದು ಈ ಯೋಜನೆಯ 
ಉದ್ದೇಶವಾಗಿದೆ. 


Bd 


ಯೋಜನೆಯ ಹೆಸರು 


ಅರ್ಹತೆಗಳು 


ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ಸಮಗ್ರ ಸೌಲಭ್ಯ 
ಅಂದರೆ, ವೈದ್ಯಕೀಯ ಚಿಕಿತ್ಸೆ ಮತ್ತು ನೆರವು, ಪೊಲೀಸ್‌ ನೆರವು, ಕಾನೂನು 


8) |ಸಖಿ ಒನ್‌ ಸ್ಟಾಪ್‌ ಸೆಂಟರ್‌ ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಒದಗಿಸಲು ಭಾರತ 
ಸರ್ಕಾರವು ಮೊದಲನೇ ಹಂತದಲ್ಲಿ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ತಲಾ 
ಒಂದರಂತೆ ಒನ್‌ ಸ್ಟಾಪ್‌ ಸೆಂಟರ್‌ನ್ನು ಸ್ಥಾಪಿಸಲು ಉದ್ದೇಶಿಸಿರುತ್ತದೆ. 

ಕೌಟುಂಬಿಕ ಹಿಂಸೆಯಿಂದ ಕುಟುಂಬದಲ್ಲಿ ಕಿರುಕುಳ, ಮಾನಸಿಕ ಹಿಂಸೆ, ದೌರ್ಜನ್ಯ ಇತ್ಯಾದಿ |: 

9) | ಮಹಿಳೆಯರ ಸಂರಕ್ಷಣೆ, ತೊಂದರೆಗೊಳಗಾಗುವ ಮಹಿಳೆಯರಿಗೆ ಆಪ್ತ ಸಮಾಲೋಚನೆ, ಕಾನೂನಿನ 

ಕಾಯ್ದೆ-2005 ನಿಯಮ ನೆರವು, ಇತ್ಕಾದಿ ಸೌಲಭ್ಯಗಳನ್ನು ಒದಗಿಸುವುದು ಡಿ.ವಿ.ಆಕ್ಟ್‌ ಕಾಯ್ದೆಯ 
2006 ಉದ್ದೇಶವಾಗಿದೆ. 
ಕೌಟುಂಬಿಕ ದೌರ್ಜನ್ಯಕ್ಕೊಳಗಾದ ಪರಿತ್ಯಕ್ತ ಮಹಿಳೆಯರು, ಸಮಾಜದ 
10 ಸಾಂತ್ಸನ ಯೋಜನೆ ನಿಂದನೆಗೊಳಗಾದ ಮಹಿಳೆಯರಿಗೆ ತಾತ್ಕಾಲಿಕ ಆಶ್ರಯ ಕಲ್ಪಿಸುವುದು, 
) ಕಾನೂನಿನ ನೆರವು ಹಾಗೂ ಸ್ಥಾವಲಂಬಿ ಬದುಕು ಕಟ್ಟಿಕೊಳ್ಳಲು 
ನೆರವಾಗುವುದು ಈ ಯೋಜನೆಯ ಉದ್ದೇಶವಾಗಿದೆ. 
ಶೋಷಣೆಗೊಳಗಾದ, ಕುಟುಂಬದಿಂದ ತ್ಯಜಿಸಲ್ಲಟ್ಟ ಮತ್ತು ಸಂಕಷ್ಟದಲ್ಲಿರುವ 
1 (ಸಾಧಾರ ಯೋಜನೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಪುರ್ನವಸತಿ ಕಲ್ಪಿಸುವುದು ಹಾಗೂ ಸ್ಟಾಧಾರ 
) ಕೇಂದ್ರದಲ್ಲಿ' ದಾಖಲಾಗುವ ಫಲಾನುಭವಿಗಳಿಗೆ ಸ್ವಯಂ ಉದ್ಯೋಗ ತರಬೇತಿ 
ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ. 
ಬಡತನ ರೇಖೆಗಿಂತ ಕೆಳಗಿನ ಕುಟುಂಬದಲ್ಲಿ ಜನಿಸಿದ ಮೊದಲ ಇಬ್ಬರು | 

12) | ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣಿ ಮಕ್ಕಳಿಗೆ ಎಲ್‌.ಐ.ಸಿ. ಬಾಂಡ್‌ ಮೂಲಕ ವಿಮಾ ಸೌಲಭ್ಯವನ್ನು 
ಒದಗಿಸಲಾಗುವುದು. 
ಸಾಮಾಜಿಕ ಪಿಡುಗುಗಳಲ್ಲಿ ಒಂದಾದ ಬಾಲ್ಕವಿವಾಹವನ್ನು ತಡೆಗಟ್ಟಿ 
ಹೆಣ್ಣುಮಕ್ಷಳ ಭವಿಷ್ಠ್ನವನು ಉಜಲಗೊಳಿಸುವ ದೃಷಿಯಿಂದ ಬಾಲ್ಕವಿವಾಹ 

13) |ಬಾಲ್ಕವಿವಾಹ ನಿಷೇಧ ಕಾಯ್ದೆ ಕ NE ಭಿ 8 


ನಿಷೇಧ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು 


ಬಾಲ್ಕವಿವಾಹ ನಿಷೇಧ ಕಾಯ್ದೆಯ ಉದ್ದೇಶವಾಗಿದೆ. 


Be 


ಯೋಜನೆಯ ಹೆಸರು 


ಅರ್ಹತೆಗಳು 


14) 


ನಿರ್ಗತಿಕ ಮಕ್ಕಳ ಕುಟೀರ 
ಯೋಜನೆ 


ಅನಾಥ ಮತ್ತು ನಿರ್ಗತಿಕ ಮಕ್ಕಳ ಪಾಲನೆ/ಪೋಷಣೆ ಮಾಡುವುದು ಈ 
ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಸದರಿ ಯೋಜನೆಯಡಿ ಕನಿಷ್ಠ 
3 ವರ್ಷ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕಾರ್ಯ ನಿರ್ವಹಿಸಿರುವ 
ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಗೆ 25 ಮಕ್ಕಳ ಒಂದು 
ಘಟಕದಂತೆ ಪಾಲನೆ ಹಾಗೂ ಪೋಷಣೆಗೆ ನಿರ್ಗತಿಕ ಮಕ್ಕಳ ಕುಟೀರವನ್ನು 
ತೆರೆಯಲು ಅನುಮತಿಯೊಂದಿಗೆ ಧನ ಸಹಾಯವನ್ನು ನೀಡಲಾಗುವುದು. 
ಈ ಯೋಜನೆಯಡಿ ಪ್ರತಿ ಮಗುವಿನ ನಿರ್ವಹಣೆಗಾಗಿ ಮಾಸಿಕ ರೂ.1000/- 
ಗಳ ಅನುದಾನವನ್ನು ಕೊಡಲಾಗುತ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ನಿರ್ಗತಿಕ ಮಕ್ಕಳ 
ಕುಟೀರ ಯೋಜನೆಯಡಿ 2 ಕುಟೀರಗಳು 
ಕಾರ್ಯನಿರ್ವಹಿಸುತ್ತಿದೆ. 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಕಳೆದ 3 ವರ್ಷಗಳಿಂದ ಯೋಜನೆಗಳ ಅನುಷ್ಠಾನಕ್ಕಾಗಿ ಮಂಡ್ಯ 
ಜಿಲ್ಲೆಗೆ. ನೀಡಲಾದ ಅನುದಾನದ ವಿವರ (ತಾಲ್ಲೂಕುವಾರು ಮಾಹಿತಿ) 


J ESR 2017-18 "2018-19 2019-20 
ಯೋಜನೆಯ ಹೆಸರು ನ ಬಲೆ | ಬಿಡುಗಡೆಯಾದ | ಬಿಡುಗಡೆಯಾದ | ಬಿಡುಗಡೆಯಾದ 
೫ pe ಅನುದಾನ ಅನುದಾನ ಅನುದಾನ 
ಶ್ರೀರಂಗಪಟ್ಟಣ 334.69 44475 246.75 
ಪಾಂಡವಹುರ 31189 475.73 477.73 
ನಾಗಮಂಗಲ 611.07 547.96 549.88 
ಹೊರ ಸೌರ ಅರರ” ನಡ 559,00 57330 57530 
I ಕಾರ್ಯಕ್ರಮ / ಮಾತೃಪೂಣ 
ಮದ್ದೂರು 733.82 684.38 686.65 
ಮಳವ 534533 £4583 626.79 
ದುದ್ದ 51224 437.85 460.50 
ಫತರ್‌ಪೇಟೆ $28.08 691.81 65354 
ಒಟ್ಟು 4427.32 4501.61 4517.54 
ಶ್ರೀರಂಗಪಟ್ಟಣ 0.68 0.06 0.00 
ಪಾಂಡವಹುರ 058 004 030 
೨ ಅಪೌಷಿಕ ಮಕಳ ವೈದ್ಯಕೀಯ ನಾಗಮಂಗಲ 0.38 0.32 0.34 
ಕ ಮಕ್ಕಳ ವೈದ್ಯ 
ವೆಚ್ಚ ಭರಿಸುವ ಯೋಜನೆ | ಮಂಡ್ಯ 1.04 0.42 0.38 
ಮದ್ದೂರು 038 0.08 0.22 
ಮಳವಳ್ಳಿ 038 00 032 


ದುದ್ದ 0.36 0.06 0.16 
ಕೆ.ಆರ್‌.ಪೇಟೆ 0.46 0.08 0.18 

ಒಟ್ಟು 426 1.06 190 
ಶ್ರೀರಂಗಪಟ್ಟಣ [et 50.20 60.65 
ಪಾಂಡವಪುರ 9.66 47.83 56.20 
ನಾಗಮಂಗಲ 10.58 33.72 64.93 
ಪ್ರಧಾನಮಂತ್ರಿ ಮಾತ್ತ | ಮಂಡ್ಯ 14.64 73.33 8180 
ವಂದನಾ ಯೋಜನೆ ಮದ್ದೂರು 36.47 75.90 94.74 
ಮಳವಳ್ಳಿ 19.75 77.15 85.62 
ದುದ್ದ 1126 46.69 5310 
ಕೆ.ಆರ್‌.ಪೇಟೆ 25.20 65.97 798 

ಒಟ್ಟು 142.67 470.79 505.02 
ಶ್ರೀರಂಗಪಟ್ಟಣ 2.50 0.00 0.00 
ಪಾಂಡವಪುರ 0.00 0.50 0.50 
ನಾಗಮಂಗಲ 1.00 0.00 1.00 
ಅಂಗನವಾಡಿ ಕಾರ್ಯಕರ್ತೆ/ [ನ್ಹಾಂಡ 050 100 050 

ಸಹಾಯಕಿಯರ ಮರಣ 2 

ಬಹಾರ್‌ ಮದ್ದೂರು 0.50 3.00 0.00 
ಮಳವಳ್ಳಿ 1.00 0.50 160 
ದುದ್ದ 0.50 0.50 0.00 
ಕೆ.ಆರ್‌.ಪೇಟೆ 100 2.00 0.50 

ಒಟ್ಟು 7.00 750 3.50 
ಶ್ರೀರಂಗಪಟ್ಟಣ 915 132 0.42 
ಘಾರಿಡವಪುರ 30.49 1.02 0.42 
ನಾಗಮಂಗಲ 23.22 122 0.47 
We ಮಳವಳ್ಳಿ 35.32 186 0.54 
ಈ ಮದ್ದೂರು 43.95 2.58 06 
ಮಂಡ್ಯ - 7033 252 229 
ದುದ್ದ 35.22 132 032 
ಕೆ.ಆರ್‌.ಪೇಟೆ 35.37 1.67 0.42 

ಒಟ್ಟು 29307 13.51 550 
We 7.87 8.25 4.48 


ಯೋಜನೆ 


( ಸಖಿ ಒನ್‌ ಸ್ಟಾಪ್‌ ಸೆಂಟರ್‌ ಮಂಡ್ಯ 0.00 30.91 15.00 
ಮಂಡ್ಯ 1.45 2.47 2.28 
ಮದ್ದೂರು 1.45 2.47 2.28 
ಮಳವಳ್ಳಿ 1.45 2.47 2.28 
ಕೌಟುಂಬಿಕ ಹಿಂಸೆಯಿಂದ [ದುದ್ದ 145 2.47 2.28 
8 sR ಕೆ.ಆರ್‌.ಪೇಟೆ 1.45 2.47 2.28 
2006 ಶ್ರೀರಂಗಪಟ್ಟಣ 1.45 2.47 2.28 
ಪಾಂಡವಪುರ 1.45 2.47 2.28 
ನಾಗಮಂಗಲ 1.45 2.47 2.28 
ಜಿಲ್ಲಾ ಕಛೇರಿ 1.45 2.47 2.28 
ಒಟ್ಟು 13.05 22.23 20.52 
ಮಂಡ್ಯ 4.07 3.68 7.39 
ಮದ್ದೂರು 3.94 2.98 7.75 
ಮಳವಳ್ಳಿ 3.94 2.98 7.75 
9 ಸಾಂತ್ಸನ ಯೋಜನೆ ನಾಗಮಂಗಲ 3.94 4.58 6.25 
ಪಾಂಡವಪುರ 3.94 4.58 6.25 
ಶ್ರೀರಂಗಪಟ್ಟಣ 3.94 4.58 6.25 
ಕೆ.ಆರ್‌.ಪೇಟೆ 3.94 4.58 5.83 
ಒಟ್ಟು 27.71 27.96 47.47 
ಶ್ರೀರಂಗಪಟ್ಟಣ 12.62 3.23 0.00 
10. ಸ್ಥಾಧಾರ ಯೋಜನೆ ನಾಗಮಂಗಲ 10.34 3.23 0.00 
ಮಂಡ್ಯ 25.23 6.45 0.00 
ಒಟ್ಟು 48.19 12.91 0.00 
ಮಂಡ್ಯ 1.22 2.24 2.07 
ಮದ್ದೂರು 133 3.02 2.12 
ಮಳವಳ್ಳಿ 133 2.84 2.11 
H ಭಾಗ್ಯಲಕ್ಷ್ಮಿ ಯೋಜನೆ ದುದ್ದ 1.22 2.68 1.77 
ಕೆ.ಆರ್‌.ಪೇಟೆ 1.22 3.08 2.17 
ಶ್ರೀರಂಗಪಟಣ 133 2.46 1.94 
ಪಾಂಡವಪುರ 2.65 2.1} 


1.33 


ಗಮಂಗ . 
ನಾ ಲ 33 2.60 2.11 
ಜಿಲ್ಲಾ ಕಛೇರಿ 1.42 2.27 2.17 
ಒಟ್ಟು 11.75 23.82 18.56 
ಮಂಡ್ಯ 0.27 0.50 
ಮದ್ದೂರು 0.10 0.45 
ಸದರಿ ಸಾಲಿನಲ್ಲಿ 
ಮಳವಲ್ಳಿ. ಜಿಲ್ಲೆಗಳಿಗೆ 0.10 0.40 
12 | ಬಾಲ್ಯವಿವಾಹ ನಿಷೇಧ ಕಾಯ್ದೆ | ಕೆ.ಆರ್‌.ಪೇಟೆ ಅನುದಾನ 0.10 0.35 
ಶ್ರೀರಂಗಪಟಣ ಬಿಡುಗಡೆ 0.10 025 
ಯಾಗಿರುವುದಿಲ್ಲ 
ಪಾಂಡವಪುರ ನಾ 0.10 0.25 
ನಾಗಮಂಗಲ 0.10 0.30 
ಒಟ್ಟು 0.00 0.87 2.50 
13 ಯೋಜನೆ 
ಜ ಮಂಡ್ಯ 2.70 2.70 2.70 
ಒಟ್ಟು 13.50 13.50 13.50 


2. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಯೋಜನೆಗಳು ಹಾಗೂ ಮಾನದಂಡಗಳು 


೫ 


ಯೋಜನೆಯ ಹೆಸರು ಮತ್ತು ಯೋಜನೆಯ ವಿವರ 


ಮಾನದಂಡಗಳು 


ಸರ್ಕಾರದಿಂದ ಶ್ರವಣದೋಷವುಳ್ಳಿ ಮತ್ತು ಅಂಧ ಮಕ್ಕಳಿಗಾಗಿ 
ವಿಶೇಷ ವಸತಿಯುತ ಶಾಲೆಗಳು : 

ಇಲಾಖೆಯಿಂದ ಶ್ರವಣದೋಷವುಳ್ಳ ಮಕ್ಕಳಿಗಾಗಿ ಬೆಂಗಳೂರು 
ನಗರ, ಮೈಸೂರು, ಗುಲ್ಬರ್ಗ, ಬಳ್ಳಾರಿ, ಬೆಳೆಗಾಂ ಜಿಲ್ಲೆಗಳಲ್ಲಿ 4 
ಕಿವುಡು ಮಕ್ಕಳ ಶಾಲೆಗಳು ಹಾಗೂ ಗುಲ್ಬರ್ಗಾ, ಮೈಸೂರು, 
ದಾವಣಗೆರೆ ಹಾಗೂ ಹುಬ್ಬಳ್ಳಿಗಳಲ್ಲಿ 4 ಅಂಧ ಮಕ್ಕಳ 
ಶಾಲೆಗಳನ್ನು ನಡೆಸಲಾಗುತ್ತಿದೆ. ಈ ಶಾಲೆಗಳಲ್ಲಿ ಮಕ್ಕಳಿಗೆ 
ಉಚಿತವಾಗಿ ವಸತಿ, ಊಟ ಮತ್ತು ಶಿಕ್ಷಣವನ್ನು 
ನೀಡಲಾಗುತ್ತಿದೆ. ಬೆಳಗಾಂನಲ್ಲಿ ಶ್ರವಣದೋಷವುಳ್ಳ ಹೆಣ್ಣು 
ಮಕ್ಕಳಿಗಾಗಿ ಹಾಗೂ ದಾವಣಗೆರೆಯಲ್ಲಿ ಅಂಧ ಹೆಣ್ಣು 
ಮಕ್ಕಳಿಗಾಗಿ ಇರುವ ಪ್ರತ್ಯೇಕ ಶಾಲೆಯಾಗಿರುತ್ತದೆ. 


ಹುಟ್ಟಿದ ದಿನಾಂಕದ ಬಗ್ಗೆ ದಾಖಲಾತಿ. 

ಸಾಮಾನ್ಯ ಶಾಲೆಗಳಲ್ಲಿ ವ್ಯಾಸಂಗ ಮಾಡಲು ಸಾಧ್ಯವಾಗದ ಅಂಗವಿಕಲರಿಗೆ 
ಅಂಗವಿಕಲತೆ ಹೊಂದಿರುವ ಬಗ್ಗೆ ಪ್ರಮಾಣ ಪತ್ರ ಹೊಂದಿರಬೇಕು. 

ಬೇರೆ ಶಾಲೆಯಲ್ಲಿ ಓದಿದಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ 

1 ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಲು ಅವಕಾಶವಿರುತ್ತದೆ. 


1982ರ ಅನುದಾನ ಸಂಹಿತೆಯಡಿ ವಿಶೇಷ ಶಾಆೆಗಳು 


ವಿವಿಧ ವಿಕಲಚೇತನ ಮಕ್ಕಳಿಗೆ ಉಚಿತ `ವಿದ್ಯಾಭ್ಯಾಸ, ಊಟ, 
ವಸತಿ ಮತ್ತು ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಿ ಸಮಾಜದಲ್ಲಿ 
ಇತರೆ ಮಕ್ಕಳಂತೆ ವಿದ್ಯಾಭ್ಯಾಸವನ್ನು ಒದಗಿಸಲು 
ಉದ್ದೇಶಿಸಿರುವ ಸ್ವಯಂ ಸೇವಾ ಸಂಸ್ಥೆಗಳಿಗೆರಾಜ್ಯ ಸರ್ಕಾರವು 
ಜಿಲ್ಲಾ ಪಂಚಾಯಿತಿ ಮೂಲಕ ಧನ ಸಹಾಯ ನೀಡುವ 
ಯೋಜನೆ. 


ಸಹಾ ಸವಾ ಸ್ಸ್‌ ಮಾರ್‌ ನಕಾಷ ಶಾನಗಳನ್ನಾ ನಡಸಲಾಗುತ್ತಿದೆ 


ಸ್ವಯಂ ಸೇವಾ ಸಂಸ್ಥೆಯು ಭಾರತದಲ್ಲಿ ಜಾರಿಯಲ್ಲಿರುವ ಯಾವುದೇ 
ಕಾನೂನಿನ ಪ್ರಕಾರ ನೊಂದಣಿಯಾಗಿರುವ ಜಾರಿಟಬಲ್‌ ಟ್ರಸ್ಟ್‌ ಸೊಸೈಟಿ 
ಅಥವಾ ಸಮಾಜಸೇವೆಯಲ್ಲಿ ತೊಡಗಿರುವ ಅಧಿಕಾರೇತರ 
ಸಂಸ್ಥೆಯಾಗಿರಬೇಕು. ಸ್ವಯಂ ಸೇವಾ ಸಂಸ್ಥೆಯು ಅಂಗವಿಕಲರ ಕಾಯ್ದೆ- 
1995 ಸಕ್ಷನ್‌ 50, 51 ರಂತೆ ನೊಂದಣಿ ಮಾಡಿಸಿರಬೇಕು. , 


ಈ ಯೋಜನೆಯನ್ನು ಪಡೆಯಲು ಸ್ವಯಂ ಸೇವಾ ಸಂಸ್ಥೆಯು ಅಸ್ತಿತ್ವಕ್ಕೆ 
ಬಂದು ಕನಿಷ್ಠ 2 ವರ್ಷಗಳಾಗಿರಬೇಕು. ಸ್ವಯಂ ಸೇವಾ ಸಂಸ್ಥೆಯು, 


ಸಾಕಷ್ಟು ಸಿಬ್ಬಂದಿವರ್ಗಡೊಂದಗೆ` ಅಗತ್ಯವಾದ ಮೂಲ ಸೌಲಭ್ಯ ಸಂಪೆನ್ನೂಲ 


ಹಾಗೂ ಅನುಭವ ಮತ್ತು ಆರ್ಥಿಕವಾಗಿ ಸದೃಢವಾಗಿರಬೇಕು. 
ಸ್ವಯಂ ಸೇವಾ ಸಂಸ್ಥೆಯು ಶಾಲೆಯನ್ನು ನಡೆಸುವಲ್ಲಿ ಅಥವಾ ಇಂತಹುದೇ 


ಇನ್ನಿತರ ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ ಅನುಭವ ಹೊಂದಿರಬೇಕು. 


ಅಂಗವಿಕಲ ಮಕ್ಕಳ ಶಿಶು ಕೇಂದ್ರೀಕೃತ ವಿಶೇಷ ಶೈಕ್ಷಣಿಕ 
ಯೋಜನೆ 

ಸ್ವಯಂ . ಸೇವಾ ಸಂಸ್ಥೆಗಳ ಮೂಲಕ ನಡೆಸುತ್ತಿರುವ ವಿಶೇಷ 
ಶಾಲೆಗಳಿಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಹಾಯ ಧನ 
ನೀಡುವ ಯೋಜನೆಯಾಗಿದೆ. ಸದರಿ ಯೋಜನೆಯು ಎಲ್ಲಾ 
ವಿಧದ ವಿಕಲಚೇತನ ಮಕ್ಕಳಿಗೆ ವ್ಯಾಸಂಗ ಮಾಡಲು 
ಪ್ರತ್ವೇಕವಾಗಿ ಅಂಗವಿಕಲತೆಯ ಅನುಸಾರ ವಿಶೇಷ 
ಶಾಲೆಗಳನ್ನು ನಡೆಸಲು ಅವಕಾಶ ಮಾಡಿಕೊಡಲಾಗಿದೆ. 


ಸ್ಪ್ವಯಂ ಸೇವಾ ಸಂಸ್ಥೆಯು ಭಾರತದಲ್ಲಿ ಜಾರಿಯಲ್ಲಿರುವ ಯಾವುದೇ 
ಕಾನೂನಿನ ಪ್ರಕಾರ ನೊಂದಣಿಯಾಗಿರುವ ಜಾರಿಟಬಲ್‌ ಟ್ರಸ್ಟ್‌ ಸೊಸೈಟಿ 
ಅಥವಾ ಸಮಾಜಸೇವೆಯಲ್ಲಿ ತೊಡಗಿರುವ ಅಧಿಕಾರೇತರ 
ಸಂಸ್ಥೆಯಾಗಿರಬೇಕು. ಸ್ವಯಂ ಸೇವಾ ಸಂಸ್ಥೆಯು ಅಂಗವಿಕಲರ ಕಾಯ್ದೆ- 
1995 ಸಕ್ಷನ್‌ 50, 51 ರಂತೆ ನೊಂದಣಿ ಮಾಡಿಸಿರಬೇಕು. 


ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯ 
ವತಿಯಿಂದ ಅನುಮತಿ ಪಡೆದಂತಹ ಸಂಸ್ಥೆಗಳಿಗೆ ಮಾತ್ರವೇ ಸಹಾಯಧನ | 
ನೀಡಲಾಗುವುದು. 

ಸಂಸ್ಥೆಯು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಯಾವುದೇ 
ರೀತಿಯ ಶುಲ್ಕ, ದೇಣಿಗೆ, ವಂತಿಗೆ, ಧನಸಹಾಯ ಮುಂತಾದವುಗಳನ್ನು 
ಸ್ಪೀಕೆರಿಸತಕ್ಕದ್ದಲ್ಲ. 

ಶಾಲೆಯಲ್ಲಿ ಕನಿಷ್ಠ 25 ವಿದ್ಯಾರ್ಥಿಗಳು ದಾಖಲಾಗಿರಬೇಕು. ಶಾಲೆಯಲ್ಲಿ 20 
ಕ್ಕಿಂತ ಕಡಿಮೆ ಇದ್ದಲ್ಲಿ ಸಹಾಯಧನ ಪಡೆಯಲು ಅರ್ಹರಿರುವುದಿಲ್ಲ. ಮತ್ತು 
ಯೋಜನೆಯ ನಿಯಮಾನುಸಾರ ಅರ್ಹತೆಯನ್ನು ಪಡೆದಿರಬೇಕು. 


ಮಾನಸಿಕ ಅಸ್ಪಸ್ತ್ಯ ಸೆರೆಬ್ರಲ್‌ ಪಾಲ್ತಿ ಆಟಿಸಂ ಮಕ್ಕಳೆ ಹೆಗಲು 
ಯೋಗಕ್ಷೇಮ ಕೇಂದ್ರಗಳು 

3 ವರ್ಷಕ್ಕಿಂತ ಮೇಲ್ಪಟ್ಟ ವಯೋಮಾನದ ಮಾನಸಿಕ ಆಅಸ್ಪಸ್ಥ, 
ಸೆರಬ್ರಲ್‌ ಪಾಲ್ಡಿ ಆಟಿಸಂ ಹಾಗೂ ತೀವ್ರತರನಾದ 
ಬುದ್ಧಿಮಾಲದ್ಯರ ಪಾಲನೆಗಾಗಿ ಬೆಂಗಳೂರು ನಗರದಲ್ಲಿ 02 
ಹಗಲು ಯೋಗಕ್ಷೇಮ ಕೇಂದ್ರಗಳನ್ನು ನಡೆಸಲಾಗುತ್ತಿದೆ. 
ಅನುದಾನವನ್ನು ಮಕ್ಕಳ ಸಂಖ್ಯೆಯನ್ನು ಆಧಾರಿಸಿ 
ನೀಡಲಾಗುತ್ತದೆ. 


ಬೆಂಗಳೂರು ನಗರದ 6 ರಿಂದ 8 ವರ್ಷಕ್ಕಿಂತ ಮೇಲ್ಪಟ್ಟ ಮಯೋಮಾನದ 
ಬುದ್ಧಿಮಾಂದ್ಯರು. ಸೆರಬ್ರಲ್‌ ಪಾಲ್ಲಿ, ಆಟಿಸಂ ಹಾಗೂ ಶಕೀವ್ರತರನಾದ ವಿಕಲಚೇಶನ 
ಮಕ್ಕಳಿಗೆ ಸೌಲಭ್ಯವನ್ನು ಒದಗಿಸಲಾಗುವುದು. 


ಈ ಯೋಜನೆಯನ್ನು ಯಾವುದೇ ಆದಾಯಮಿತಿಗೆ ಒಳಪಡಿಸಿರುವುದಿಲ್ಲ: 


, ಪ್ರತಿ ಕೇಂದ್ರದಲ್ಲಿ 25 ಮಕ್ಕಳು ಮಾತ್ರ ಇರಲು ಅವಕಾಶ ಕಲ್ಲಸಲಾಗಿದೆ. 


ಇಲಾಖೆಯಿಂದ ಅನುಮತಿಯನ್ನು ಪಡೆದ ಸಂಸ್ಥೆಗಳು ಮಾತ್ರ ಅರ್ಜಿ ಸಲ್ಲಿಸಲು 
ಅರ್ಹರಾಗಿರುತ್ತಾರೆ. 


ವಿದ್ಯಾರ್ಥಿವೇತನ ಮತ್ತು ಪ್ರೋತ್ಲಾಹಧನ 

ಈ ಕಾರ್ಯಕ್ರಮದಡಿ ಒಂದನೇ ತರಗತಿಯಿಂದ ಸ್ನಾತಕೋತ್ತರ 
ಪದವಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ 
ವಿಕಲಚೇತನರಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ. 


ವಿಕಲಚೇತನ ವಿದ್ಯಾರ್ಥಿಗಳ ವೇತನವನ್ನು ಮಂಜೂರು ಮಾಡಲು 
ಶಾಲಾ/ಕಾಲೇಜು ಮುಖ್ಯಸ್ಥರ ದೃಢೀಕರಣದೊಂದಿಗೆ ಅರ್ಜಿಗಳನ್ನು ಆಯಾ 
ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸುವುದು. 


ಎಲ್ಲಾ ವರ್ಗದ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. 
ವಿಕಲಚೇತನ ವಿದ್ಯಾರ್ಥಿಗಳು ವಿದ್ಯಾರ್ಥಿವೇತನವನ್ನು ಪಡೆಯಲು 
ಯಾವುದೇ ಆದಾಯ ಮಿತಿ ಇರುವುದಿಲ್ಲ. 

ಉನ್ನತ ಶಿಕ್ಷಣದಲ್ಲಿ ಆಯಾ ವರ್ಷಗಳಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಈ 
ಸೌಲಭ್ಯ ನೀಡಲಾಗುವುದು. 

ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬ್ಯಾಂಕ್‌ ಖಾತೆಯನ್ನು ಹೊಂದಿರಬೇಕು 
ಹಾಗೂ ಅವರ ಬ್ಯಾಂಕ್‌ ಖಾತೆಗೆ ವಿದ್ಯಾರ್ಥಿವೇತನವನ್ನು ಜಮಾ 
ಮಾಡಲಾಗುವುದು. » 


ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತಾಹಧನ 
ಬಹುಮಾನ ಯೋಜನೆ $ 

ಪಬ್ಲಿಕ್‌ ಪರೀಕ್ಷೆಗಳಲ್ಲಿ ಶೇಕಡ 60 ಕ್ಕಿಂತಲೂ ಹೆಚ್ಚಿನ 
ಅಂಕಗಳನ್ನು ಪಡೆದ ಪ್ರತಿಭಾನ್ವಿತ ವಿಕಲಚೇತನ ವಿದ್ಯಾರ್ಥಿಗಳಿಗೆ 
ಪ್ರೋತ್ಸಾಹಧನ ನೀಡಿ ವಿಕಲಚೇತನ ವಿದ್ಯಾರ್ಥಿಗಳನ್ನು 
ಪ್ರತಿಭಾವಂತರನ್ನಾಗಿಸಿ ಸಮಾಜದ 

ಮುಖ್ಯವಾಹಿನಿಗೆ ತರುವ ಯೋಜನೆಯಾಗಿದೆ. 


ವ್ಯಾಸಂಗ ಮಾಡುತ್ತಿರುವ ಹಾಗೂ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಯು 
ಶೇ.40ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರಬೇಕು ಹಾಗೂ ವೈದ್ಯಕೀಯ 
ಪ್ರಾಧಿಕಾರದಿಂದ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರ ಪಡೆದಿರಬೇಕು. 

ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ಉತ್ತೀರ್ಣರಾಗಿರಬೇಕು. 
ಶೇ.60%ಕ್ಕಿಂತಲೂ ಹೆಚ್ಚಿನ ಅಂಕಗಳಿಸಿದ ವಿದ್ಯಾರ್ಥಿಗಳು ಮಾತ್ರ ಈ ಯೋಜನೆಗೆ 
ಅರ್ಹರಾಗಿರುತ್ತಾರೆ. 

ಅರ್ಜಿಯನ್ನು ವ್ಯಾಸಂಗ ಮಾಡುತ್ತಿರುವ ಶಾಲೆ/ಕಾಲೇಜು ಮುಖ್ಯಸ್ಥರ ಮೂಲಕ 
ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಬೇಕು. 


ಶುಲ್ಲ ಮರುಪಾವತಿ 

ಎಸ್‌.ಎಸ್‌.ಎಲ್‌.ಸಿ. ನಂತರ ಉನ್ನತ ಶಿಕ್ಷಣ, ವೃತ್ತಿ ಶಿಕ್ಷಣ, 
ತಾಂತ್ರಿಕ ಶಿಕ್ಷಣ, ಸ್ನಾತಕೋತ್ತರ, ಔದ್ಯೋಗಿಕ ಶಿಕ್ಷಣಗಳಿಗೆ 
ನಿಯಮಾನುಸಾರ ಆಯ್ಕೆಯಾಗುವ ವಿಕಲಚೇತನ 
ದ್ಯಾರ್ಥಿಗಳಿಗೆ ಸರ್ಕಾರವು ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕ, 
ಬೋಧನಾ ಶುಲ್ಕ, ಪ್ರಯೋಗಾಲಯ ಶುಲ್ಕ, ಕ್ರೀಡಾ ಶುಲ್ಕ 
ಹಾಗೂ ಗ್ರಂಥಾಲಯ ಶುಲ್ಕಗಳನ್ನು ಮರು ಪಾವತಿಸುವ 
ಯೋಜನೆಯು ಜಾರಿಗೆ ಬಂದಿರುತ್ತದೆ. 


ವಿಕಲಚೇತನರು ಭಾರತದ ಪ್ರಜೆಯಾಗಿದ್ದು, ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ 
ಕನಿಷ್ಠ 5 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರತಕ್ಕದ್ದು. 
ಎಸ್‌.ಎಸ್‌.ಎಲ್‌.ಸಿ ನಂತರದ ವಿಕಲಚೇತನ ವಿದ್ಯಾರ್ಥಿಗಳು ಶುಲ್ಕ ಮರು 
ಪಾವತಿ ಪಡೆಯಲು ಅರ್ಹರಿರುತ್ತಾರೆ. 

ಯಾವ ಸಂಸ್ಥೆಗಳು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು 
ವಿಧಿಸುವುದಿಲ್ಲವೋ ಅಂತಹ ಸಂಸ್ಥೆಯ ವಿದ್ಯಾರ್ಥಿಗಳು ಶುಲ್ಕ 
ಮರುಪಾವತಿಗೆ ಅಹರಿರುವುದಿಲ್ಲ. 

ವಿಕಲಚೇತನ ವಿದ್ಯಾರ್ಥಿಗಳು ಹಿಂದಿನ ವರ್ಷದ ಪಬ್ಲಿಕ್‌ ಪರೀಕ್ಷೆಯಲ್ಲಿ ಎಲ್ಲಾ 
ವಿಷಯಗಳಲ್ಲಿ ಉತ್ತೀರ್ಣರಾಗದಿದ್ದಲ್ಲಿ ಮುಂದಿನ ವರ್ಷದಲ್ಲಿ ಶುಲ್ವ 
ಮರುಪಾವತಿಗೆ ಅಹ ರಾಗುವುದಿಲ್ಲ. ಅದರೆ, ಮುಂದಿನ ಶೈಕ್ಷಣಿಕ ವರ್ಷದಲ್ಲೆ 
ಹಿಂದಿನ ಬಾಕಿ ವಿಷಯಗಳು ಸೇರಿದಂತೆ ಎಲ್ಲಾ” ವಿಷಯಗಳಲ್ಲಿ 
ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ನಂತರದ ವರ್ಷದಲ್ಲಿ ಶುಲ್ಕ 'ಮರುಪಾವಕಿಗೆ, ಆ 
ಕೋಸ್‌ ೯ಗಳಲ್ಲಿ ಕಾರಿ ಓವರ್‌ ಪದ್ಧತಿ ಜಾರೆಯಿದ್ದು ಮುಂದಿನ 
ತರಗತಿಗೆ/ವರ್ಷಕ್ಕೆ ಪ್ರವೇಶ ಅವಕಾಶವಿದ್ಧಲ್ಲಿ ಅಂತಹವರು ಶುಲ್ಕ 
ಮರುಪಾವತಿಗೆ ಅರ್ಹರಿರುತ್ತಾರೆ. 


' ಶುಲ್ಕವನ್ನು ವರ್ಷಕ್ಕೆ 


ಶ್ಯ ಒಂದು ಸಲ ಮಾತ್ರ | 


ಪರೀಕ್ಷಾ 
ಮರುಪಾವತಿಸಲಾಗುವುದು. 

ಬೇರೆ ಇಲಾಖೆ ಹಾಗೂ ಇತರೆ ಮೂಲಗಳಿಂದ ಶುಲ್ಕವನ್ನು ಪಡೆದ 
ವಿದ್ಯಾರ್ಥಿಗಳಿಗೆ ಈ ಯೋಜನೆಯಡಿ ಶುಲ್ಕ ಮರುಪಾವತಿಗೆ 
ಅವಕಾಶವಿರುವುದಿಲ್ಲ. 
ಯೋಜನೆಯಡಿ ಸೌಲಭ್ಯ 
ಆದಾಯ ಮಿತಿ ಇರುವುದಿಲ್ಲ. 


ಪಡೆಯುವ ವಿದ್ಯಾರ್ಥಿಗಳಿಗೆ ಯಾವುದೇ 


೯ಚೇತನ 
ವಿಶೇಷ ಸಾಮರ್ಥ್ಯ / ಭಿನ್ನ ಸಾಮರ್ಥ್ಯದ ವಿದ್ಯಾವಂತ 
ನಿರುದ್ಕೋಗಿ ವ್ಯಕ್ತಿಗಳಿಗೆ ಐ.ಎ.ಎಸ್‌ / ಕೆ.ಎ.ಎಸ್‌! ಇತರೆ 


ಸರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ 
ಯೋಜನೆಯಾಗಿದೆ. 
ಕೇಂದ್ರ ಲೋಕಸೇವಾ ಆಯೋಗದಿಂದ (ಯು.ಪಿ.ಎಸ್‌.ಸಿ) 


ನಡೆಸುವ ಗ್ರೂಪ್‌ "ಎ' ಮತ್ತು "ಬಿ' ವೃಂದದ ಪರೀಕ್ಷೆಗಳಿಗೆ 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸುವ 
(ಕೆ.ಪಿ.ಎಸ್‌.ಸಿ) ಗ್ರೂಪ್‌ 'ಎ' ಮತ್ತು 'ಬಿ' ವೃಂದದ 
ಪರೀಕ್ಷೆಗಳಿಗೆ, ಬ್ಯಾಂಕ್‌ / ಜೀವವಿಮಾ" ನಿಗಮ, ಸರ್ಕಾರಿ 


ಸ್ವಾಮೃದ ಉದ್ದಿಮೆಗಳು ಮತ್ತು ಇತರೆ ಸಂಸ್ಥೆಗಳು ನಡೆಸುವ 
ಅದಿಕಾರಿ / ಪ್ರಥಮ ದರ್ಜೆ 7 ದ್ವಿತೀಯ ದರ್ಜೆ ಹುದ್ದೆಗಳಿಗೆ 
ನಡೆಸುವ ಪರೀಕ್ಷೆಗಳಿಗೆ ತರಬೇತಿ” ಪಡೆಯಲು ಸಹಾಯಧನ 
ನೀಡುವುದು. 


ರಾಜ್ಯ ಸರ್ಕಾರದ ಇತರೆ ಇಲಾಖೆಗಳಡಿ ಗುರುತಿಸಲ್ಲಟ್ಟ ಪೂರ್ವ ಪರೀಕ್ಷಾ. 


% 
ತರಬೇತಿ ಕೇಂದ್ರಗಳು (ಪ್ರಿ ಎಕ್ಷಾಮಿನೇಷನ್‌ ಟ್ರೈನಿಂಗ್‌ ಇಂಟರ್‌) 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ 
ಗುರುತಿಸಲ್ಪಟ್ಟ ಖಾಸಗಿ / ಅನುದಾನಿತ ಸ್ಟೆಯಂ ಸೇವಾ ಸಂಸ್ಥೆಗಳು 
ನಡೆಸುತ್ತಿರುವ ತರಬೇತಿ ಕೇಂದ್ರಗಳು 


ಮಾನಸ ಕೇಂದ್ರ 
ಮಾನಸಿಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ 
ಮಾನಸಿಕ ಅಸ್ಪಸ್ಥರಿಗೆ ತರಬೇತಿ ಹಾಗೂ ಆಪ್ತ ಸಮಾಲೋಚನೆ 
ನೀಡಿ ಪುನರ್ವಸಶಿ ಕಲ್ಪಿಸಲಾಗುತ್ತದೆ. ಇವರಿಗೆ ಅವಶ್ಯಕವಾಗಿ 
ಬೇಕಾಗಿರುವ ಆರೋಗ್ಯ. ಪೋಷಣೆಮತ್ತು ಆಶ್ರಯವನ್ನು 
ಒದಗಿಸುವುದು. 


ಮಾನಸಿಕ ಅಸ್ಪಸ್ಥರು ಅಂದರೆ ಅಂಗವಿಕಲರ ಅಧಿನಿಯಮ 1995ರಲ್ಲಿ ತಿಳಿಸಿರುವ 
ವ್ಯಾಖ್ಯಾನಕ್ಕೆ ಒಳಪಟ್ಟವರು. 

ಫಲಾನುಭವಿಯು ' ಮಾನಸಿಕ ಅಸ್ಪಸ್ಥರಾಗಿದ್ದು ಅವರ ಅಂಗವಿಕಲತೆಯು ಕನಿಷ್ಠ 
ಶೇಕಡ 40 ರಷ್ಟು ಇರತಕ್ಕದ್ದು. 

ಫಲಾನುಭವಿಯ ಕೌಟುಂಬಿಕ ವಾರ್ಷಿಕ ಆದಾಯ ನಗರ ಪ್ರದೇಶಗಳಲ್ಲಿ 24,000 
ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 11,500 ರೂಗಳಿಗಿಂತ ಕಡಿಮೆ ಇರತಕ್ಕದ್ದು. 
ರಸ್ತೆಗಳಲ್ಲಿ ಓಡಾಡುವ (ಘಚಿಟಿಜಜಡಿಟಿಂ) ನಿರ್ಗತಿಕ ಮಾನಸಿಕ ಅಸ್ಪಸ್ಥರನ್ನು ಈ 
ಕೇಂದ್ರಗಳಿಗೆ ಸೇರಿಸಿಕೊಳ್ಳಲಾಗುವುದು. 


ರಾಜ್ಯ ಉಚ್ಛ ನ್ಯಾಯಾಲಯವು ಮತ್ತು ನ್ಯಾಯಾಲಯಗಳು ಆದೇಶಿಸುವ 


ಉದ್ಯೋಗಸ್ಥ ಅಂಗವಿಕಲ ಮಹಿಳೆಯರ ಮತು ವದ್ದಾರ್ಥಿನಿಯರೆ 
ವ್ರಸತಿ ನಿಲಯಗಳು _ 
ಗ್ರಾಮೀಣ ವಿಕಲಚೇತನ ಯುವಶಿಯರ ಶಿಕ್ಷಣ ಮತ್ತು 


pe pr 


ಫಲಾನುಭವಿಗಳನ್ನು ಸಹ ಈ ಕೇಂದ್ರಗಳಿಗೆ ಸೇರಿಸಿಕೊಳ್ಳಲಾಗುವುದು. 

ಈ ವಸತಿ ನಿಲಯಗಳಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಅಂಗವಿಕಲ 
ಉದ್ಯೋಗಸ್ಥ ಮಹಿಳೆಯರು/ ವಿದ್ಯಾರ್ಥಿನಿಯರು/ವೃಕ್ತಿಪರ ತರಬೇತಿ 
ಪಡೆಯುತ್ತಿರುವ ಮಹಿಳೆಯರಿಗೆ ಮಾತ್ರ ಊಟ ಮತ್ತು ವಸತಿ ಸೌಲಭ್ಯ 


ಉದ್ಯೋಗಕ್ಕೆ ಪ್ರೋತ್ಲಾಹ ನೀಡರು"76 `ಡಕ್ಷಗಳಕ್ತಿ ಮನಾ ಕೆಲ್ಲಿಸಲಾಗಿರುತ್ತಡೆ: 

ವಸತಿ "ನಿಲಯಗಳು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಉದ್ಯೋಗಸ್ಥ ಮಹಿಳೆಯರು ಈ ವಸತಿ ನಿಲಯದಲ್ಲಿ ಪ್ರವೇಶ ಪಡೆದಲ್ಲಿ ಊಟದ 
ಕಾರ್ಯನಿರ್ವಹಿಸುತ್ತವೆ. ಸದರಿ ವಸತಿ ನಿಲಯದಲ್ಲಿ ವೆಚ್ಚವಾಗಿ ಮಾಹೆಯಾನ ರೂ.600.00 ಗಳನ್ನು ಮಾತ್ರ ಪಾವತಿಸ ಬೇಕಾಗಿರುತ್ತದೆ. 
ಉದ್ಯೋಗಸ್ಥ ವಕಲಚೇತನ ಮಹಿಳೆಯರಿಗೆ ಹಾಗೂ ಈ ವಸತಿ ನಿಲಯದಲಿ ಪವೇಶ ಪಡೆದಿರುವ 

ವಿದ್ಯಾರ್ಥಿನಿಯರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಪನ ರಲಲ ಬದ್ರಾ ಾಿು ಸತರ ಯಾವುದೇ 


ತರಹದ ಶಿಷ್ಯವೇತನವನ್ನು ಪಡೆಯಲು ಅರ್ಹರಿರುವುದಿಲ್ಲ, 
ಪಡೆಯುವ ಶಿಷ್ಯ ವೇತನ ಹೊರತುಪಡಿಸಿ) 


(ಪ್ರತಿಭಾನ್ನಿತವಾಗಿ 


ಸಾಧನ ಸಲಕರಣೆಗಳು 
ಅಂಗವಿಕಲರ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯುವಾಗಿರುವ 


ತಿಚಕ್ರವಾಹನಗಳು, ಶ್ರವಣ ಸಾಧನಗಳು, ಕೃತಕ ಅಂಗಾಂಗಗಳು, 


ಬ್ರೈಲ್‌ ಗಡಿಯಾರಗಳು, ದೃಷ್ಠಿದೋಷವುಳ್ಳವರು 
ಉಪಯೋಗಿಸುವ ಬಿಳಿ ಕೋಲುಗಳನ್ನು ಉಚಿತವಾಗಿ 
ವಿತರಿಸುವುದು: 


'ಅಂಗವಿಕಲತೆ ಹೊಂದಿರುವ ಬಗ್ಗೆ 


ಅಂಗವಿಕಲ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿ 10 ವರ್ಷಗಳಿಂದ ವಾಸ 
ಮಾಡುತ್ತಿರುವ ಬಗ್ಗೆ ತಹಸೀಲ್ದಾರ್‌ ರವರಿಂದ 'ಪಡೆದ ದೃಢೀಕರಣ ಅಥವಾ 
ಕರ್ನಾಟಕದಲ್ಲಿ 10 ವರ್ಷಗಳಿಂದ ವ್ಯಾಸಂಗ ಮಾಡಿದ ವಿದ್ಯಾಭ್ಯಾಸದ ದೃಢೀಕರಣ 
ಪತ್ರ ಒದಗಿಸಬೇಕು. 


ಸಂಬಂಧಪಟ್ಟ ವೈದ್ಯಕೀಯ " ಮಂಡಳಿಯಿಂದ 
ಪಡೆದ ದೃಢೀಕರಣ ಒದಗಿಸಬೇಕು. 
ಅಂಗವಿಕಲ ಅಭ್ಯರ್ಥಿಯು ಕುಟುಂಬದ ವಾರ್ಷಿಕ ಆದಾಯ ನಗರ 


ವಾಸಿಯಾಗಿದ್ದಲ್ಲಿ ರೂ.24,000 ಮತ್ತು ಗ್ರಾಮೀಣ ವಾಸಿಯಾಗಿದ್ದಲ್ಲಿ'ರೂ. 11,500 
ಮೀರಿರಬಾರದು. 


ಈ .ಹಿಂದೆ ಸರ್ಕಾರದವತಿಯಿಂದಾಗಲಿ ಅಥವಾ ಸಂಘ ಸಂಸ್ಥೆಗಳಿಂದಾಗಲೀ 
ಸಹಾಯಧನ/ಸಾಧನ ಸಲಕರಣೆ ಪಡೆದಿರಬಾರದು. 


ಟಾಕಿಂಗ್‌ ನ ಲ್ಯಾಪ್‌ ಟಾಪ್‌ 

ಅಂಧ ವಿಕಲಚೇತನ ವಿದ್ಯಾರ್ಥಿಗಳು ಇತ್ತೀಚಿನ ತಂತ್ರಜ್ಞಾನ 
ಮತ್ತು ತಂತ್ರಾಂಶದ ಉಪಯೋಗದಿಂದ ಉನ್ನತ ಶಿಕ್ಷಣವನ್ನು 
ಹೊರಿದಲು ಅನುಕೂಲವಾಗುವಂತೆ ಟಾಕಿಂಗ್‌" ಲ್ಯಾಪ್‌ಟಾಪ್‌ 
ಯೋಜನೆಯನ್ನು ಜಾರಿಗೆ ತರಲಾಗಿದೆ. 


ಯೋಜನೆಯ ಸೌಲಭ್ಯ ಪಡೆಯಲು ಯಾವುದೇ 
ಇರುವುದಿಲ್ಲ. 
ವ್ಯಾಸಂಗ ಮಾಡುತ್ತಿರುವ ಬಗ್ಗೆ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ 
ದೃಢೀಕರಣ ಪತ್ರ ಒದಗಿಸಬೇಕು. 


ಆದಾಯ ಮಿತಿ 


ಜೀವಿತ ಕಾಲದಲ್ಲಿ ಒಂದು ಬಾರಿ ಈ ಸೌಲಭ್ಯ ಪಡೆಯಲು 
ಅರ್ಹರಾಗಿರುತ್ತಾರೆ. 

ಬೇರೆ ಇಲಾಖೆಗಳು ಅಥವಾ ಸಂಘ ಸಂಸ್ಥೆಗಳಿಂದ ಲ್ಯಾಪ್‌ಟಾಪ್‌ 
ಪಡೆದಿದ್ದಲ್ಲೀ ಅರ್ಹರಿರುವುದಿಲ್ಲ. ಈ ಬಗ್ಗೆ ಸ್ವಯಂ ಘೋಷಿತ ದೃಢೀಕರಣ 
ನೀಡಬೇಕು. 


ಯಂತಚಾಲಿತ ದಿಚಕವಾಹನಗಳು 

ಉದ್ಯೋಗ ನಿರ್ವಹಿಸುವ / ಉನ್ನತ ಶಿಕ್ಷಣ ವ್ಯಾಸಂಗ 
ಮಾಡುತ್ತಿರುವ ಕಾಲೇಜುಗಳಿಗೆ ಒಂದು ಸ್ಥಳದಿಂದ ಇನ್ನೊಂದು 
ಸ್ಥಳಕ್ಕೆ ಹೋಗಿ ಬರಲು ವಿಕಲಚೇತನರಿಗೆ ಚಲನವಲನಕ್ಕೆ 
ಅನುಕೂಲವಾಗುವಂತೆ ಯಂತ್ರಚಾಲಿತ ದ್ವಿಚಕ್ರ ವಾಹನ 
ನೀಡುವ ಯೋಜನೆಯಾಗಿದೆ. 


ವಿಕಲಚೇತನ ವ್ಯಕ್ತಿಗಳು ಭಾರತದ ಪ್ರಜೆಯಾಗಿದ್ದು ಕರ್ನಾಟಕದಲ್ಲಿ ಕನಿಷ್ಠ 10 
ವರ್ಷಗಳು ವಾಸವಾಗಿರಬೇಕು. 20 ರಿಂದ 60ರ ವಯೋಮಾನದ ತೀವ್ರತರನಾದ 
ದೈಹಿಕ ವಿಕಲಚೇತನರಿಗೆ ಜೀವಿತ ಕಾಲದಲ್ಲಿ 1 ಬಾರಿ ಮಾತ್ರ ಸೌಲಭ್ಯ ಕಲ್ಪಿಸಲಾಗಿದೆ. 


ಈ ಯೋಜನೆಯ ಸೌಲಭ್ಯ ಪಡೆಯಲು ಕುಟುಂಬ ವಾರ್ಷಿಕ ಆದಾಯ ರೂ.2 
ಲಕ್ಷಗಳಿಗಿಂತ ಕಡಿಮೆಯಿರಬೇಕು 


ಅಂಗವಿಕಲರ ಅಧಿನಿಯಮದಲ್ಲಿ ಸೂಚಿಸಿರುವ ಹಾಗೂ ವೈದ್ಯಕೀಯ 
ಪ್ರಾಧಿಕಾರದಿಂದ ನೀಡಿರುವ ಗುರುತಿನ ಚೀಟಿಯೊಂದಿಗೆ ದೃಢೀಕೃತ ವೈದ್ಯಕೀಯ 
ಪ್ರಮಾಣ ಪತ್ರ ಸಲ್ಲಿಸಬೇಕು. ಇತರ ಇಲಾಖೆಗಳು ಅಥವಾ ಸಂಘ ಸಂಸ್ಥೆಗಳಿಂದ 
ಯಂತ್ರಚಾಲಿತ ದ್ವಿಚಕ್ರವಾಹನ ಪಡೆದಿದ್ದಲ್ಲಿ ಅಂತಹವರು ಅರ್ಹರಾಗಿರುವುದಿಲ್ಲ. 

ಈ ಸೌಲಭ್ಯ ಪಡೆಯುವ ದೈಹಿಕ ವಿಕಲಚೇತನರು ಶೇ.75% ಕಿಂತ ಹೆಚ್ಚಿನ ದೈಹಿಕ 
ವಿಕಲಚೇತನರಾಗಿರಬೇಕು ಹಾಗೂ ಸೊಂಟದ ಕೆಳಗೆ ಅಂದರೆ ಎರಡು ಕಾಲುಗಳಲ್ಲಿ 
ಸ್ಪಾಧೀನ ಕಳೆದುಕೊಂಡಿರುವ. ಎರಡು ಕೈಗಳು ಸ್ವಾಧೀನದಲ್ಲಿರುವ ಹಾಗೂ ಇತರೆ 
ಎಲ್ಲಾ ರೀತಿಯಲ್ಲಿ ಸದ್ಯಢವಾಗಿರುವ ವಿಕಲಚೇತನರಾಗಿರಬೇಕು. ಇಂತಹ 
ನ್ಯೂನತೆಯನ್ನು ಹೊಂದಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ 
ಮೊದಲ ಆದ್ಯತೆ ಮೇಲೆ ಈ ಸೌಲಭ್ಯ ನೀಡಬ ಹುದು. 


ಈ ಸೌಲಭ್ಯ ಪಡೆಯಲಿಚ್ಛಿಸುವ ವಿಕಲಚೇತನರು ದ್ವಿಚಕ್ರವಾಹನ ಚಾಲನೆ ಮಾಡುವ 
ಪರವಾನಗಿ ಪತ್ರ ಪಡೆದಿರಬೇಕು 


ಸಾಧನೆ 
ಈ ಯೋಜನೆಯ ಅಡಿಯಲ್ಲಿ ರಾಷ್ಟೀಯ ಮತ್ತು 
ಅಂತರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ 


ಕ್ರೀಡಾ ಪಹಿಗಳಗೆ ಧಫೆಸಹಾಯ ನೀಡಲಾಗುವುದು. 


ಕ್ರೀಡೆಯಲ್ಲಿ ಭಾಗವಹಿಸಿದ ನಂತರ, ಭಾಗವಹಿಸಲು ಆಹ್ವಾನಿಸಿರುವ ಮಾಹಿತಿ 


ಹಾಗೂ ಪ್ರಯಾಣದ ವೆಚ್ಚದ ಹಾಗೂ ಇತರೆ ವೆಚ್ಚದ ಮೂಲ 
ದಾಖಲಾತಿಗಳೊಂದಿಗೆ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 


ನೆ' 


ಪ್ರಸ್ತಾವನೆ ಪರಿಶೀಲಿಸಿದ ನಂತರ ಸಹಾಯಧನವನ್ನು ಮಂಜೂರು 
ಮಾಡಲಾಗುವುದು. 


ಪಾಫ 
ಅಂಗವಿಕಲರ ಕ್ಷೇಮಾಭಿವೃದ್ಧಿ: ಕಾರ್ಯಕ್ರಮಗಳಲ್ಲಿ ತೊಡಗಿರುವ 
ಸ್ವಯಂ ಸೇವಾ ಸಂಸ್ಥೆಗಳು ನೋಂದಾಯಿತ ಸಾಂಸ್ಕೃತಿಕ 
ಸ್ವಯಂ ಸೇವಾ ಸಂಸ್ಥೆಗಳು ಅಂಗವಿಕಲ ಕಲಾವಿದರನ್ನು 
ಒಳಗೊಂಡುಏರ್ಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ 
ಮತ್ತು ವಿಕಲಚೇತನರು ವೈಯಕ್ತಿಕವಾಗಿ ನೀಡುವ ಸಾಂಸ್ಕೃತಿಕ 
ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡುವ 
ಯೋಜನೆಯಾಗಿದೆ. 


ಪ್ರಾಯೋಜಿತ ಕಾರ್ಯಕ್ರಮ ನೀಡುವ ಕಲಾವಿದರು ಅಲ್ಲವೇ ಪ್ರಾಯೋಜಿತ 
ಕಾರ್ಯಕ್ರಮಗಳನ್ನು ಪಡೆಯಲು ಉದ್ದೇಶಿಸಿರುವ ನೊಂದಾಯಿತ ಸಂಸ್ಥೆ 
ಕಲಾವಿದರು ಹಾಗೂ ಕಾರ್ಯಕ್ರಮದ ಕುರಿತು ಎಲ್ಲಾ ವಿವರಗಳೊಂದಿಗೆ 
ಸಂಬಂಧಪಟ್ಟ ಜಿಲ್ಲೆಯ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಕನಿಷ್ಠ 1 
ತಿಂಗಳ ಮೊದಲು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 

ಕಾರ್ಯಕ್ರಮ ನಡೆದಿರುವ ಬಗ್ಗೆ ಸೂಕ್ತ ವಿವರಗಳನ್ನು ಹಾಗೂ ಅಗತ್ಯವಿರುವ 
ದಾಖಲೆಗಳನ್ನು ಒದಗಿಸುವುದು. 


ಅಂಗವಿಕಲರ ಗ್ರಾಮೇಣ ಪುನರ್ವಸತಿ" ಯೋಜನೆ 


ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಎಸ್‌.ಎಸ್‌.ಎಲ್‌.ಸಿ ಪಾಸಾದ 
ಅಥವಾ ಎಸ್‌.ಎಸ್‌.ಎಲ್‌.ಸಿಯಲ್ಲಿ ಅನುತ್ತೀರ್ಣರಾದವರನ್ನು ಗ್ರಾಮೀಣ 
ಪುನರ್ವಸತಿ ಕಾರ್ಯಕರ್ತರೆಂದು ನೇಮಕ ಮಾಡಲು ಅವಕಾಶವಿದೆ. 

ಪ್ರತಿ ತಾಲ್ಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸ್ಥಳೀಯ ಪದವಿಧರ ಅಥವಾ 
ಪದವಿಯಲ್ಲಿ ಅನುತ್ತೀರ್ಣರಾದವರನ್ನು ವಿವಿದೊದ್ದೇಶ ಕಾರ್ಯಕರ್ತರನ್ನಾಗಿ 
ನೇಮಕ ಮಾಡಲು ಅವಕಾಶವಿದೆ. 


ಕಾರ್ಯಕರ್ತರಾಗಿ ಆಯ್ಕೆಯಾಗಲು ಅಂಗವಿಕಲರ ಪ್ರಮಾಣ ಪತ್ರವನ್ನು 
ಹೊಂದಿರಬೇಕು. ಸ್ಥಳೀಯ ಪ್ರಜೆಯಾಗಿರಬೇಕು. 


ರಾಜ್ಯದಲ್ಲಿರುವ ಎಲ್ಲಾ ಅಂಗವಿಕಲರಿಗೆ ಅವರ 
ವಾಸಸ್ಥಳದಲ್ಲಿಯೇ ಸಾಮಾಜಿಕ, ಶೈಕ್ಷಣಿಕ ಆರ್ಥಿಕ 
ಪುನರ್ವಸತಿ ಸೇವೆಯನ್ನು ಒದಗಿಸಲು ಅವಕಾಶ ಕಲ್ಲಿಸಿ 
ಅಗತ್ಯವಿರುವ ಸೇವೆಗಳನ್ನು ಅವರಿಗೆ ಒದಗಿಸುವ 
ಯೋಜನೆಯಾಗಿದೆ. 
ಉದ್ಯೋಗ ಕೋಶ 


ವಿವಿಧ ಬಗೆಯ ಅಂಗವಿಕಲತೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ 
ಸೂಕ್ತ ತರಬೇತಿ ಯನ್ನು ನೀಡಿ ಉದ್ಯೋಗವನ್ನು ಒದಗಿಸುವ 
ಸಲುವಾಗಿ ಹಾಗೂ ಸಾರ್ವಜನಿಕ ವಲಯಗಳಲ್ಲಿ 
ವಿಕಲಚೇತನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವ 
ಉದ್ದೇಶ ದಿಂದ ಉದ್ಯೋಗ ಕೋಶವನ್ನು ಸರ್ಕಾರದ 
ಆದೇಶದಂತೆ ಮೆ॥ ಎನೇಬಲ್‌ ಇಂಡಿಯಾ, ಕೋರಮಂಗಲ, 


ವಿಕಲಚೇತನರು 18-45 ವಯೋಮಾನದವರಾಗಿರಬೇಕು. 
ಅಭ್ಯರ್ಥಿಯು ಕರ್ನಾಟಕ ರಾಜ್ಯದವರಾಗಿರಬೇಕು. 


ಅಂಗವಿಕಲತೆಯ ಕುರಿತಂತೆ ವೈದ್ಯಕೀಯ ಮತ್ತು ವಿದ್ಯಾರ್ಹತೆ ಪ್ರಮಾಣ ಪತ್ರ 
ಸಲ್ಲಿಸಬೇಕು. 


ಬೆಂಗಳೂರು ಸಂಸ್ಥೆಯ ಮುಖಾಂತರ ಬೆಂಗಳೂರಿನಲ್ಲಿ 
ಪ್ರಾರಂಭಿಸಲಾಗಿದೆ, 
18 | ನಿರುದ್ಯೋಗ ಭತ್ಯೆ: ಶೇ.40ರಷ್ಟು ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆ ಹೊಂದಿರಬೇಕು. 


ಅಂಗವಿಕಲರ ಅಧಿನಿಯಮ 1995ರ ಸೆಕ್ಷನ್‌ 68ರ 
ಪ್ರಕಾರ ಆಯಾ ರಾಜ್ಯ ಸರ್ಕಾರಗಳು ನಿರುದ್ಯೋಗಿ 
ವಿಕಲಚೇತನರಿಗೆ ನಿರುದ್ಯೋಗ ಭತ್ಯೆ ನೀಡಲು ಅವಕಾಶ 


ಹಾಗೂ ಎಸ್‌.ಎಸ್‌.ಎಲ್‌.ಸಿ. ಮತ್ತು ನಂತರದ ವಿದ್ಯಾರ್ಹತೆ ಹೊಂದಿರಬೇಕು 
25 ರಿಂದ 45ರ ವರ್ಷ ವಯೋಮಿತಿಯೊಳಗಿರಬೇಕು. 


ಕಲ್ಲಿಸಿಕೊಳ್ಳಬೇಕೆಂದು ತಿಳಿಸಿರುವ ಅನ್ವಯ ನಿರುದ್ಯೋಗ ಭಾರತದ ಪ್ರಜೆಯಾಗಿದ್ದು, ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳು 

ಅಂಗವಿಕಲರಿಗೆ, ಉದ್ಯೋಗ ದೊರೆಯುವವರೆಗೆ ಭತ್ಯೆ ವಾಸವಾಗಿರಬೇಕು. 

ರೂಪದಲ್ಲಿ ಸಹಾಯಧನವನ್ನು ನೀಡಲಾಗುವ ಬಾ ಪಡೆ ಡೆ 

ಯೋಜನೆಯಾಗಿದೆ. ಈ ಸೆ ಲಭ್ಯ ಪಡೆಯಲು ಯಾವುದೇ ಆದಾಯ ಮಿತಿ ಇರುವುದಿಲ್ಲ 
ಬೇರೆ ಯಾವುದೇ ಯೋಜನೆಯಡಿ ಅಂದರೆ, ಮಾಸಿಕ ಪೋಷಣಾ 
ಭ್ಯತೆ/ಪುಲ್ಕ ಮರುಪಾವತಿ/ವಿದ್ಯಾರ್ಥಿ ವೇತನ ಯೋಜನೆಗಳಡಿ ಸೌಲಭ್ಯ 
ಪಡೆಯುತ್ತಿರುವ ಫಲಾನುಭವಿಗಳು ನಿರುದ್ಯೋಗ ಭತ್ಯೆ ಪಡೆಯಲು 
ಅರ್ಹರಿರುವುದಿಲ್ಲ. ' 

9 ಆಧಾರ ಯೋಜನೆ 


* ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಒದಗಿಸುವ 
ನಿಟ್ಟಿನಲ್ಲಿ ಆಧಾರ ಯೋಜನೆಯು: ಜಾರಿಯಲ್ಲಿದೆ. 


2018-19ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ “ಆಧಾರ 
ಸ್ವಯಂ ಉದ್ಯೋಗ ಯೋಜನೆಯ ಘಟಕ ವೆಚ್ಚವನ್ನು ಈಗಿರುವ 
ರೂ.35,000/-ಗಳಿಂದ  ರೂ.1,00,000/-ಗಳಿಗೆ ಹೆಚ್ಚಿಸಿ 


ಫಲಾನುಭವಿಗಳಿಗೆ ಶೇ 40 ಹಾಗೂ ಹೆಚ್ಚಿನ ಅಂಗವಿಕಲತೆ ಇರತಕ್ಕದ್ದು. 


ಗ್ರಾಮೀಣ ಅಭ್ಯರ್ಥಿಗಳಿಗೆ ರೂ.11,500/- ಗಳು ಮತ್ತು ನಗರದ 
ಅಭ್ಯರ್ಥಿಗಳಿಗೆ ರೂ.24,00/-ಗಳಿಗಿಂತ ಕಡಿಮೆ ವಾರ್ಷಿಕ ಆದಾಯ 
ಇರತಕ್ಕದ್ದು, 

ಅಕರಸ್ನರಾಗಿರಬೇಕು, 

ಲಥ 


ಸಣ್ಣ ವ್ಯಾಪಾರ ಮಾಡುವ ನೈಪೂಣ್ಯವಿರಬೇಕು. 


ಇದರಲ್ಲಿ `'ತೇಕಡ 30ರಷ್ಟು ಬ್ಯಾಂಕ್‌ ''ಸಾಲ"'ಮತ್ತು`ತೇಕೆಡ 
50ರಷ್ಟು ಸಬ್ದಿಡಿ” ಎಂದು ಘೋಷಿಸಲಾಗಿದೆ. 


ಕಳೆದ 10 ವರ್ಷಗಳಿಂದ ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕು. 


ಕನಿಷ್ಠ 18 ಹಾಗೂ ಗರಿಷ್ಠ 55ವರ್ಷಗಳೊಗಿನ ನಿರುದ್ಯೋಗಿಗಳು ಈ 
ಯೋಜನೆಯ ಸೌಲಭ್ಯ ಪಡೆಯಬಹುಬಾಗಿದೆ. 


20 | ವೈದ್ಯಕೀಯ ಪರಿಹಾರ ಶಸ ಚಿಕಿತ್ಸೆಯಿಂದ ಅಂಗವಿಕಲತೆ ನಿವಾರಣೆಯಾಗುವ  ಇಲವೆ 
3 ಸ್ತ್ರ ್ಲ ಲ್ಲ 
ಅಂಗವಿಕಲತೆಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಲು | ವ್ತೆಗವಕಲತೆಯ ಪ್ರಮಾಣ ಕಡಿಮೆಯಾಗುವ ಕುರಿತಂತೆ ಶಜ್ಞ 
ಅಥವಾ ನಿವಾರಿಸುವ ಸಲುವಾಗಿ ಶಸ್ತಚಿತೆಗೆ ಒಳಗಾಗುವ ದ್ಲಾಧಿಕಾರಿಗಳಿಂದ ಪೆಜೆದ ದೃಢೀಕರಣ ಒದಗಿಸಬೇಕು § 
ವಿಕಲಚೇತನ ವ್ಯಕ್ತಿಗೆ ಶಸ್ತಚಿಕಿ್ಸೆ/ ಔಷಧೆ/ವೈದ್ಧಕೀಯ ಪರೀಕ್ಷೆ! % ಅ? } 
ಬೆಡ್‌ಚಾರ್ಜ್‌ಗಲ ವೆಚ್ಚವನ್ನುಭರಿಸಲು ಗರಿಷ್ಯ ರೂ.100 ಮರುಪಾವತಿ ಪಡೆಯಲು, ಚಿಕಿತ್ಸೆಗೆ ಸಂಬಂಧಪಟ್ಟ ಔಷಧಿ ಖರೀದಿ, ಬೆಡ್‌ 
ಲಕ್ಷಗಳವರೆಗೆ ಅನುದಾನವನ್ನು “ನೀಡಲಾಗುವುದು. ಖರ್ಚು, ವೈದ್ಯಕೀಯ ಪರೀಕ್ಷೆಗಳ” ವೆಚ್ಚ ಮತ್ತು ಶಸ್ತಚಿಿತೆಗ ತೆಗಲುವ ವೆಚ್ಚದ 
ರಸೀದಿ ಒದಗಿಸಬೇಕು 

21 | ಬುದ್ದಿಮಾಂದ್ಯ ಮಕ್ಕಳ ಪೋಷಕರ ವಿಮಾ ಯೋಜನ್‌ ಬುದ್ದಿಮಾಂದ್ಯ ವ್ಯಕ್ತಿಗಳ ತಂದೆ/ತಾಯಿ/ಹೋಷಕರು 18 ರಿಂದ 60 
ಬುದ್ಧಿಮಾಂದ್ಯ ವ್ಯಕ್ತಿಗಳ ತಂದೆ ತಾಯಿ/ಹೋಷಕರ ಹೆಸರಲ್ಲಿ. |  ವ್ರರ್ಧ್ಯವರೆಗಿನ ವಯೋಮಿತಿಯವರಾಗಿರಬೇಕು. 
ಭಾರತೀಯ ಜೀವ ವಿಮಾ ನಿಗಮಕ್ಕೆ ವಿಕಲಚೇತನರ ಹಾಗೂ » 
ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದಿಂದ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ . ಪ್ರದೇಶದಲ್ಲಿ ರೂ 11,500/- 
ವಾರ್ಷಿಕ ವಿಮಾ ಕಂತನ್ನು ಪಾವತಿ ಮಾಡಿ ವಿಮಾ ಮತ್ತು ನಗರ ಪ್ರದೇಶಗಳಲ್ಲಿ ರೂ.24,000/-ಗಳನ್ನು ಮೀರಿರಬಾರದು. 
ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಬುದ್ದಿಮಾಂದ್ಯ ವ್ಯಕ್ತಿಗಳ ಬುದ್ದಿಮಾಂದ್ಯತೆ ಬಗ್ಗೆ ತಜವೈದ್ಯಾಧಿಕಾರಿಗಳಿಂದ ' ಪ್ರಮಾಣ ಪತ್ರ 
ತಂದೆ/ತಾಯಿ/ಪೋಷಕರಿಗೆ ಗರಿಷ್ಠ ರೂ.20,000ಗಳಿಗೆ ವಿಮೆ ಪಡೆದಿರಬೇಕು - 
ಮಾಡಿಸಲಾಗುವುದು. 

72 | ವಿವಾಹ ಪ್ರೋತ್ಸಾಹ ಧನ ವಿಕಲಚೇತನ ವ್ಯಕ್ತಿಗಳೊಡನೆ ವಿವಾಹವಾಗುವ ಸಾಮಾನ್ಯ ವ್ಯಕ್ತಿಗಳಿಗೆ 
ವಿಕಲಚೇತನ  ಯುವಕ/ಯುವತಿಯರನ್ನು ವಿವಾಹವಾಗುವ ಯಾವುದೇ ಆದಾಯ ಮಿತಿ ಇರುವುದಿಲ್ಲ ಕ್ತಿ 
ಸಾಮಾನ್ಯ ಯುವಕ/ ಯುವತಿಯರಿಗೆ ನಿರಂತರವಾಗಿ ಮಾಸಿಕ is 
ಆದಾಯ ದೊರಕಿಸಲು ಜಂಟಿಯಾಗಿ ರೂ.50,000/- ಗಳನ್ನು ವಿವಾಹವಾಗುವ ಯುವತಿಯರ ವಯಸ್ಸು 18 ಹಾಗೂ ಯುವಕರ ವಯಸ್ಸು 
ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ, 5 ವರ್ಷಗಳ ಅವಧಿಗೆ ನಶ್ಚಿತ 21 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. 
ಠೇವಣಿ” ಇಡಲಾಗುವುದು. 05 ವರ್ಷಗಳ ನಂತರ ಠೇವಣಿ ವಿಕಲಚೇತನ ವ್ಯಕ್ತಿಗಳು/ಸಾಮಾನ್ಯ ವ್ಯಕ್ತಿಗಳು 2ನೇ ಮದುವೆ ಮಾಡಿಕೊಂಡಲ್ಲಿ 
ಮೊತ್ತವನ್ನು ವಾಪಸ್ಸು ಪಡೆಯಬಹುದು ಅಥವಾ| ಜ್ಯ ಸೌಲಭ್ಯ ಪಡೆಯಲು ಅರ್ಹರಿರುವುದಿಲ್ಲ. 
ಮುಂದುವರಿಸಬಹುಬಾಗಿರುತದೆ. "ಈ | ನಾ | 

= ವಿಕಲಚೇತನರ  ಯುವಕ/ಯುವತಿಯರ ವಿಕಲಜೇತನಕೆಯ ಪ್ರಮಾಣ 
ಶೇ.40%ಕ್ಕಿಂತ ಹೆಚ್ಚಾಗಿರತಕ್ಕದ್ದು. 
ವಿವಾಹವಾಗುವ ಯುವಕ/ಯುವಕಿಯರು " ಕಡ್ಡಾಯವಾಗಿ 
ಸಂಬಂಧಪಟ್ಟವರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ ನೀಡತಕ್ಕದ್ದು. 

23 | ಶಿಶುಪಾಲನ ಭತ್ಯೆ ವಿಕಲಚೇತನ ಅಂಧ ಮಹಿಳೆಯು ಭಾರತದ ಪ್ರಜೆಯಾಗಿರಬೇಕು. ಅರ್ಜಿ 
ಅಂಧ ಮಹಿಳೆಯರು ಮಗುವಿಗೆ ಜನ್ಮ ನೀಡಿದಾಗ ಆ ಸಲ್ಪಸ್ಟರ ದಿನಾಂಕಕ್ಕೆ ಕನಿಷ್ಠ 6 ವರ್ಷಗಳು ಕರ್ನಾಟಕದಲ್ಲಿ 
ಮಗುವನ್ನು ಇತರ ಸಾಮಾನ್ಯ ತಾಯಂದಿರಂತೆ ಆರೈಕೆ ವಾತವಾಗಿರಬೇಕು 3 ನಾ 
ಮಾಡುವುದು ಕಷ್ಟಕರವಾಗಿರುತ್ತದೆ. ಇಂತಹ ಅಂಧ ” - | 
ಮಹಿಳೆಯರು ಹಾಗೂ ಅವರಿಗೆ ಜನಿಸುವ ಕನಿಷ್ಠ 2 ಮಕ್ಕಳಿಗೆ ಅಂಧ ಮಹಿಳೆಯ ವಯಸ್ಸು ಕನಿಷ್ಠ 18 ವರ್ಷಕ್ಕಿಂತ ಹೆಚ್ಚಾಗಿರಬೇಕು. 
ಆರೈಕೆ ಮಾಡಲು ದಾದಿ/ಶೂಶ್ತುಷಕರ ಸೇವೆ. ಆರೋಗ್ಯ ಕಂದಾಯ ಇಲಾಖೆಯಿಂದ ಪಡೆಯಲಾದ ಆದಾಯ ಪ್ರಮಾಣಪತ್ರವನ್ನು 
ಪಾಲನೆ, ಪೌಷ್ಟಿಕ ಆಹಾರ ಔಷಧೋಪಚಾರಗಳಿಗೆ | ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು, ಅವರುಗಳ ಕುಟುಂಬದ ವಾರ್ಷಿಕ ಆದಾಯ 
ಮಾಹೆಯಾನ ರೂ.2000/- ಗಳಂತೆ 5 ವರ್ಷಗಳ ಅವಧಿಗೆ ರೂಂ 50 ಅಕೆಗಳ ಒಳಗಿರಬೇಕು 
ಸಹಾಯಧನವನ್ನು ನೀಡುವುದು. ಇ ' 

ಶಿಶು ಪಾಲನಾ ಭತ್ಯೆಯು 2 ಹೆರಿಗೆಗೆ ಮಾತ್ರ ಸೀಮಿತವಾಗಿರುತ್ತದೆ. 
ಸಹಾಯಕ್ಕಾಗಿ ಬರುವ ವ್ಯಕ್ತಿಯಿಂದ ಶಿಶು ಲಾಲನೆ, ಪಾಲನೆ, ಆರೋಗ್ಯ 
ಹಾಗೂ ವೆ ಪೌಷ್ಠಿಕ ಅಹಾರ ಒದಗಿಸುವ ಕುರಿತು ಮುಚ್ಚಳಿಕೆ ಪಡೆಯತಕ್ಕದ್ದು 
ಶಿಶು ಪಾಲನಾ ಭತ್ಯೆಯನ್ನು ಮಗುವಿನ ಆರೋಗ್ಯ, ಪೌಷ್ಠಿಕ ಆಹಾರ ಮತ್ತು 
ಪಾಲನೆಗೆ ಮಾತ್ರ ಉಪಯೋಗಿಸಲಾಗುವುದೆಂದು 'ದೃಢೀಕರಿಸತಕ್ಕದ್ದು 

77 | ನರಾವಾಹ 


ಕೇಂದ್ರ ಸರ್ಕಾರದ ನ್ಯಾಷನಲ್‌ ಟ್ರಸ್ಟ್‌-1999 ಅಧಿನಿಯಮದಡಿ 
ಬರುವ 04 ಬಗೆಯ ವಿಕಲಚೇತವರಿಗೆ (ಬುದ್ದಿಮಾಂದ್ಯರು, 
ಸೆರಬ್ರಲ್‌ ಪಾಲ್ತಿ. ಆಟಿಸಂ ಮತ್ತು ಬಹುವಿಧ ಅಂಗವಿಕಲರು) 


ಕರ್ನಾಟಕ ರಾಜ್ಯಾದ್ಯಾಂತ ಕೇಂದ್ರ ಸರ್ಕಾರದ ನ್ಯಾಷನಲ್‌ ಟ್ರಸ್ಪ-1999 
ಆಕ್ಸ್‌ನಡಿ ಬರುವ "04 ಬಗೆಯ ವಿಕಲಚೇತನರು ಅರ್ಹರಿರುತ್ತಾರೆ. 
(ಬುದ್ದಿಮಾಂದ್ಯರು. ಸೆರಬಲ್‌ ಪಾಲ್ಪಿ ಆಟಿಸಂ, ಮತ್ತು ಬಹುವಿಧ 


ನರಾಮಯೆ” ಆರೋಗ್ಗ ವಿಮಾ`ಯೋಜನೆ ಯನ್ನು ಜಾರಿಗೆ 
ತಂದಿದ್ದು, ಸದರಿ ಯೋಜನೆ ಯನ್ನಯ ಕರ್ನಾಟಕ ರಾಜ್ಯದಲ್ಲಿ 
ಬಡತನ ರೇಖೆಗಿಂತ ಕೆಳಗಿರುವ ಕುಟಂಬದ 04 ಬಗೆಯ 
ವಿಕಲಚೇತನ ವ್ಯಕ್ತಿಗಳಿಗೆ ಪ್ರಥಮ ಬಾರಿ ಒಂದುಸಲ ವಾರ್ಷಿಕ 
ರೂ.250/-ಗಳನ್ನು ಸರ್ಕಾರದ ವತಿಯಿಂದ ವಿಮಾ ಕಂತಾಗಿ 
ಪಾವತಿಸಿ ಪ್ರತಿ ವರ್ಷ ರೂ.00 ಲಕ್ಷದವರೆಗೆ ವೈದ್ಯಕೀಯ 
ಸೌಲಭ್ಯ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. 

ಈ ಯೋಜನೆಯನ್ನು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ 
ನ್ಯಾಷನಲ್‌ ಟ್ರಸ್ಟ್‌ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲು 
ಉದ್ದೇಶಿಸಲಾಗಿದೆ. 


ಅಂಗವಿಕಲರು) 
ಬಡತನ ರೇಖೆಗಿಂತ ಕೆಳಗಿರುವ ವಿಕಲಚೇತನರು ಅರ್ಹರಿರುತ್ತಾರೆ. 


25 


ಬರಯ ನಾಗರ ಸಹಾಹವಾಣ ಕೇಂದ್ರ, 

ಹಿರಿಯ ವಾಗರಿಕರ ರಕ್ಷಣೆಗಾಗಿ, ಉಚಿತ ಕಾನೂನು 
ಸಲಹೆ, ಆಪ್ತ ಸಲಹೆ ನೀಡಲು ಹಾಗೂ ಸಮಸ್ಯೆಗಳ ತುರ್ತು 
ಸ್ಪರದನೆಗಾಗಿ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ 
ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ(ಟೋಲ್‌ ಫ್ರೀ 
ದೂರವಾಣಿ ಸಂಖ್ಯೆ:1090)ಗಳನ್ನು ಪೊಲೀಸ್‌ ಇಲಾಖೆಯ 
ಸಹಯೋಗದೊಂದಿಗೆ ಜಿಲ್ಲಾ ಪೊಲೀಸ್‌ ವರಿಷ್ಠಾಧಿಕಾರಿಗಳ 
ಕಛೇರಿಯ ಆವರಣದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಯೋಜನೆಯ 
ಫಲಾನುಭವಿಗಳಾಗಿರುತ್ತಾರೆ. 

ಈ ಕೇಂದ್ರಗಳನ್ನು ಸೊಸೈಟಿಸ್‌ ರಿಜಿಸ್ಟ್ರೇಷನ್‌ ಆಕ್ಸ್‌ / ಟಸ್ಟ್‌ ಆಕ್ಸ್‌ನಡಿ 
ನೊಂದಣಿಯಾದ ಸಂಸ್ಥೆಗಳ ಮುಖಾಂತರ ನಿರ್ವಹಿಸಲಾಗುತ್ತದೆ. 


26 


ಕಹ ನಾಗರಾರ ಪಗ ಹಯೋಗ್ಣ್‌ವ್‌ ಕಂಡ್ರ 
ಹಿರಿಯ ನಾಗರಿಕರ ರಕ್ಷಣೆ, ಆರೋಗ್ಯ ಹಾಗೂ ಇತರೆ ಅಗತ್ಯ 
ಅವಶ್ಯಕತೆಗಳನ್ನು ಹಾಗೂ ಸಮಾಜದ ಎಲ್ಲಾ ಚಟುವಟಿಕೆಗಳಲ್ಲಿ 


60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಯೋಜನೆಯ 
ಫಲಾನುಭವಿಗಳಾಗಿರುತ್ತಾರೆ. 


ಈ ಕೇಂದ್ರಗಳನ್ನು ಸೊಸೈಟಿಸ್‌ ರಿಜಿಸ್ಟ್ರೇಷನ್‌ ಆಕ್ಸ್‌ /1 ಟಸ್ಟ್‌ ಆಕ್ಸ್‌ನಡಿ 


ಭಾಗವಹಿಸಲು ಅವಕಾಶ ಕಲ್ಪಿಸುವುದು -ಯೋಜನೆಯ | * 
ಉದ್ದೇಶವಾಗಿದೆ. ನೋಂದಣಿಯಾದ" ಸಂಸ್ಥೆಗಳ ಮುಖಾಂತೆರ ನಿರ್ವಹಿಸಲಾಗುತ್ತದೆ. 
27 - | ವೈದ್ಧಾತ್ರಮಗಳು * ಈ ಯೋಜನೆಯನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ 
ಅರವತ್ತು ಮತ್ತು ಅದಕ್ಕೂ ಹೆಚ್ಚಿನ ವಯಸ್ಸಿನ ನಿರ್ಗತಿಕ ಅಸುಷಾನಗೊಳಿಸಲಾಗುತಿದೆ. 
ವೃದ್ಧರಿಗೆ ಉಚಿತ ಉಟ, ವಸತಿ ಮತ್ತು ವೈದ್ಯಕೀಯ ಈ: ಷೌ. } 
ಸೌಲಭ್ಯಗಳನ್ನು ಕಲ್ಪಿಪಿ ವೃದ್ದರು ಸಮಾಜದಲ್ಲಿ ನಿಶ್ಚಿಂತೆಯಿಂದ ° ಸ್ವಯಂ ಸೇವಾ ಸಂಸ್ಥೆಯು ಸಾಕಷ್ಟು ಸಿಬ್ಬಂದಿ ವರ್ಗದೊಂದಿಗೆ ಅಗತ್ಯವಾದ 
ು ಬ (a) ಹ ಹು 


ಬಾಳಲು ವೃದ್ಧಾಶ್ರಮಗಳನ್ನು ನಡೆಸುತ್ತಿರುವ ಮತ್ತು ನಡೆಸಲು 
ಉದ್ದೇಶಿಸಿರುವ 

ಸ್ವಯಂ ಸೇವಾ ಸಂಸ್ಥೆಗಳಿಗೆ 
ನೀಡುವ ಯೋಜನೆ. 

ಪ್ರಸ್ತುತ ಜಿಲ್ಲೆಗೊಂದರಂತೆ ಇರುವ ವೃದ್ಧಾಶ್ರಮವನ್ನು ರಾಜ್ಯದ 
ಎಲ್ಲಾ ಉಪವಿಭಾಗಗಳಿಗೆ ತಲಾ ಒಂದರಂತೆ ವಿಸ್ತರಿಸಲಾಗಿದೆ. 


ಸರ್ಕಾರವು ಧನ ಸಹಾಯ 


ಸೌಲಭ್ಯ ಸಂಪನ್ಮೂಲ ಹಾಗೂ ಅನುಭವ ಹೊಂದಿ ಆರ್ಥಿಕಪಾಗಿ ಸದೃಢತೆ 
ಹೊಂದಿರಬೇಕು. 

ಸ್ವಯಂ ಸೇವಾ ಸಂಸ್ಥೆಯು ವೃದ್ದಾಶ್ರಮವನ್ನು 
ಇಂತಹದೇ ಇನ್ನಿತರ ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ ಅನುಭವ 
ಹೊಂದಿರಬೇಕು ಅಥವಾ ವ್ಯದ್ಧಾಶ್ರಮವನ್ನು ನಡೆಸಲು ಬೇಕಾಗಿರುವ 
ಮೂಲಭೂತ ಸೌಲಭ್ಯಗಳನ್ನು ಹೊಂದಿರಬೇಕು ಅದರ ಬಗ್ಗೆ ದಾಖಲೆಗಳನ್ನು 


ನಡೆಸುವಲ್ಲಿ ಅಥವಾ 


ಹಾಜರುಪಡಿಸಬೇಕು. 


ಯಾವುದೇ ಸಂಸ್ಥೆಯು ವೃದ್ಧಾಶ್ರವನ್ನು ಪ್ರಾರಂಭಮಾಡಬೇಕಾದಲ್ಲಿ ಕನಿಷ್ಠ 25 
ಜನ ಫಲಾನುಭವಿಗಳು ಇರಬೇಕು. : 
ರಾಜ್ಯ ಸರ್ಕಾರದಿಂದ ಪ್ರತಿ ಜಿಲ್ಲೆಗೆ ಒಂದರಂತೆ ಮಾತ್ರ ವೃದ್ಧಾಶ್ರಮಕ್ಕೆ 
ಅನುದಾನವನ್ನು ನೀಡಲಾಗುವುದು. 

ವೃದ್ಧಾಶ್ರಮವನ್ನು ಪ್ರಾರಂಭ ಮಾಡಬೇಕಾದಲ್ಲಿ ಮತ್ತು ಅನುದಾನವನ್ನು 
ಪಡೆಯಬೇಕಾದಲ್ಲಿ ಜಿಲ್ಲಾದಿಕಾರಿಗಳ ಕಛೇರಿಯಲ್ಲಿ ನೋಂದಣಿ 
ಮಾಡಿಸಬೇಕು. 


ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಂಡ್ಯ 
2017-18 ನೇ ಸಾಲಿನಿಂದ 2019-20 ನೇ ಸಾಲಿನವರೆಗೆ ವಿವಧ ಯೋಜನೆಗಳಲ್ಲಿ ವಿಕಲಚೇತನರಿಗೆ ವೆಚ್ಚ ಭರಿಸಿರುವ ವಿವರ 


ವರ್ಷವಾರು 
ಕ್ರ ಯೋಜನೆ ಹೆಸರು ತಾಲ್ಲೂಕಿನ ಹೆಸರು 2018-19 2019-20 
ಆರ್ಥಿಕ ಆರ್ಥಿಕ 
ಮಂಡ್ಯೆ 4.38 3.85 
ಮದ್ದೂರು 2.36 1.87 
ಮಳೆವ್ಳಿ 2.72 2.76 
ವಿದ್ಯಾರ್ಥಿ ವೇತನ ಶ್ರೀರಂಗಪೆಟ್ಟಣ 1.60 1.38 
ಪಾಂಡವಪುರ 0.92 0.80 
ನಾಗಮಂಗಲ 1.27 1.00 
ಕೆ.ಆರ್‌.ಪೇಟೆ 2.76 2.81 
ಒಟ್ಟು 16.01 14.47 
ಮಂಡ್ಯ 0.80 1.32 
ಮೆಡ್ಡೊರು (NUN 0.17 
ಪ್ರಶಿಭಾ ಮಳವಳ್ಳಿ 01 3 
ಪ್ರೋತ್ಸಾಹಧನ ಶೀರಂಗಪೆಟ್ಟಣ 0.13 0.03 
ಪಾಂಡವಪುರ 0.03 0.11 
ನಾಗಮಂಗಲ 0.08 0.19 
ಕೆ.ಆರ್‌.ಪೇಟೆ 0.17 0.30 
ಒಟ್ಟು 1.44 2.44 
ಮಂಡ್ಯ 3.91 4.06 
ಮದ್ದೂರು 0.14 0.08 
ಮಳವಳ್ಳಿ 0.23 0.24 
ಶುಲ್ಕಮರುಪಾವತಿ ಶ್ರೀರಂಗಪಟ್ಟಣ 1.13 0.66 
ಪಾಂಡವಪುರ 0.03 0.07 
ನಾಗಮಂಗಲ 0.40 0.06 
ಕೆಆರ್‌.ಪೇಟಿ 0.20 0.33 
551 
6.06 


ಮಂಡ್ಯ 2.10 0.00 1.00 
ಮದ್ದೂರು 3.15 0.00 1.25 
ಮಳವಳ್ಳಿ 3.85 0.00 1.00 
ಆಧಾರ ಯೋಜನೆ ಶ್ರೀರಂಗಪಟ್ಟಣ 4.20 "0.00 0.25 
ಪಾಂಡವಪುರ 3.15 0.00 0.50 
ನಾಗಮಂಗಲ 1.75 0.00 0.50 
ಕೆ.ಆರ್‌.ಪೇಟೆ 4.90 0.00 0.90 
ಒಟ್ಟು 23.10 0.00 - 5.40 
ಮಂಡ್ಯ 0.00 0.00 1.22 
ವೈದ್ಯಕೀಯ ವೆಚ್ಚ - k | 
ಮರುಪಾವತಿ ಮದ್ದೂರು 0.00 1.00 0.00 
ಯೋಜನೆ 
ಕೆ.ಆರ್‌.ಪೇಟೆ 0.00 0.39 0.00 
ಒಟ್ಟು 0.00 1.39 1.22 
ಮಂಡ್ಯ 0.20 0.10 0.00 
ಮದ್ದೂರು 3.30 "3.20 1.37 
ಸಾಧನೆ ಪ್ರಶಿಭೆ 
we ಮಳವಳ್ಳಿ 1.78 1.57 0.00 
ಯೋಜನೆ ೪ 
ಶ್ರೀರಂಗಪಟ್ಟಣ 0.00 0.43 0.44 
ಕೆ.ಆರ್‌.ಪೇಟೆ 1.00 0.60 0.47 
ಒಟ್ಟು 0.00 5,89 2.27 
ಮಂಡ್ಯ 1.00 2.50 3.00 
ಮದ್ದೂರು 5.50 5.50 4.00 
ಮಳವಳ್ಳಿ 5.00 1.50 1.00 
ವಿವಾಹ 9 
ಪ್ರೋತ್ಲಾಹಧನ ಶ್ರೀರಂಗಪಟ್ಟಣ 1.50 2.00 0.50 
ಪಾಂಡವಪುರ 0.50 0.50 0.50 
ನಾಗಮಂಗಲ 3.00 0.50 0.50 


3.00 0.00 1.00 
ಒಟ್ಟು 19.50 12.50 10.50 
ಮಂಡ್ಯ 0.40 0.40 0.50 
ಮದ್ದೂರು 0.40 0.40 0.50 
8 ಶಿಶುಪಾಲನಾ ಭತ್ಯೆ ಮಳವಳ್ಳಿ 0.30 0.30 0.42 
ಶ್ರೀರಂಗಪಟ್ಟಣ 0.30 0.40 0.42 
ಕೆ.ಆರ್‌.ಪೇಟೆ 0.40 0.40 0.50 
ಒಟ್ಟು 180 1.90 2.34 
ಮಂಡ್ಯ 0.61 129 0.68 
ಮದ್ದೂರು 0.53 0.94 0.68 
ಮಳವಲ್ಳಿ 0.61 0.94 0.68 
9 ಸಾಧನ ಸಲಕರಣೆ ಶ್ರೀರಂಗಪಟ್ಟಣ 0.27 0.58 0.68 
ಪಾಂಡವಪುರ 027 0.50 0.68 
\ ನಾಗಮಂಗಲ 0.44 0.77 0.68 
ಕೆ.ಆರ್‌.ಪೇಟೆ 0.36 0.94 0.68 
ಒಟ್ಟು 3.10 5.95 4.73 
ಮಂಡ್ಯ 89.67 84.62 90.66 
ಶಿಶು ಕೇಂದ್ರೀಕೃತ ಮದ್ದೂರು 22.82 26.32 27.05 
ಯೋಜನ ಶ್ರೀರಂಗಪಟ್ಟಣ 51.94 48.40 45.66 
| ಪಾರಿಡವಪುರ 67.23 69.80 76.20 
ಒಟ್ಟು 231.67 229.14 239.57 

| ಹಗಲು 
I ಯೋಗಕ್ಷೇಮ ಮಂಡ್ಯ 11.196 9.846 9.846 


ಕೇಂದ್ರ 


| ಹಿರಿಯ ನಾಗರಿಕರ 
12 ಸಹಾಯವಾಣಿ ಮಂಡ್ಯ 6.156 6.156 . 6.13705 
ಕೇಂದ್ರ 
ಉದ್ಯೋಗಸ್ಥ 
[) 
ವಿಕಲಚೇತನ 
13 ಮಹಿಳೆಯರ ಮತ್ತು ಮಂಡ್ಯ 11.54 0.00 0.00 
ವಿದ್ಯಾರ್ಥಿನಿಯರ | 
ವಸತಿ ನಿಲಯ 
ಮಂಡ್ಯ 13.58 14.44 13.98 
ಮದ್ದೂರು 14.30 15.16 14.78 
ಮಳವಳ್ಳಿ 12.86 13.72 13.26 
ಗ್ರಾಮೀಣ ೫ 
14 ಪುನರ್ವಸತಿ | ಶ್ರೀರಂಗಪಟ್ಟಣ 4.58 5.44 4.98 
ಯೋಜನೆ 
ಪಾಂಡವಪುರ 4.02 4.00 3.54 
ನಾಗಮಂಗಲ 5.82 7.60 7.14 
ಕೆ.ಆರ್‌.ಪೇಟೆ 10.70 11.55 ; 11.10 
ಒಟ್ಟು 65.86 71.91 68.78 


~ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಂಡ್ಯ 
2017-18 ನೇ ಸಾಲಿನಿಂದ 2019-20 ನೇ ಸಾಲಿನವರೆಗೆ ಮಂಡ್ಯ ಜಿಲ್ಲೆಗೆ ಬಿಡುಗಡೆಯಾಗಿರುವ ಅನುದಾನದ ವಿವರ 


2017-18 2018-19 2019-20 
ಕಸಂ | ಯೋಜನೆಯ ಹೆಸರು 
Y ಬಿಡುಗಡೆ ವೆಚ್ಚ ಬಿಡುಗಡೆ ವೆಚ್ಚ ಬಿಡುಗಡೆ ವೆಚ್ಚ 
ವಿದಾರ್ಥಿ ವೇತನ ಮತು 
p) fr 
1 ಪ್ರೋತ್ಸಾಹಧನ ಮ 19.56 19.26 17.45 17.45 16.99 16.91 
2 ಸಾಧನ ಸಲಕರಣೆ 3.30 3.10 6.00 5.95 . 7.00 4.9) 
ಅಂಗವಿಕಲ ನಿವಾರಣೆ ಶಸ 
3 ಚಿಕಿತ್ಸೆ ಪರಿಹಾರ ನಿಧಿ ಮೆ 1.50 0.00 1.50 1.39 1.25 1.22 
ವಾ್‌ | 
4 ಗಾನ ಮುನವನಸತಿ 67.08 66.42 73.25 71.91 69.05 69.00 
ಯೋಜನೆ 
ಅರಿವಿನ`ಸಿಂಚನ 
5} ಕಾರ್ಯಕ್ರಮ(ಯೋಜನೆ) 4.03 3.80 0.00 0.00 0.00 0.00 


ಆಧಾರ ಯೋಜನೆ 


6 | | | 
(ಯೋಜನೆ) 23.45 22.44 0.00 0.00 8.00 5.40 
7 ಶಿಶುಪಾಲನಾ ಭತ್ಯೆ 2.09 1.80 1.90 188 2.34 2.34 
ಅಂಗವಿಕಲ ಮಕ್ಕಳ 
8 ಕೇಂದ್ರೀಕೃತ ವಿಶೇಷ ಶೈಕ್ಷಣಿಕ -231.67 231.67 229.13 229.13 239.57 239.57 
ಯೋಜನೆ 
9 ಸಾಧನೆ ಪ್ರತಿಭೆ ಯೋಜನೆ 6.69 6.28 6.00 5.89 2.40 2.27 
ವಿಕಲಚೇತನರ ವಿವಾಹ 
50 50 K K K K 
10 ಯೋಜನೆ 19.5 19.5 12.50 12.50 10.50 10.50 
ಉನ್ನತ ಶಿಕಣ ಶುಲ್ಪ ' 
ಸ್‌ “ವಿ ಈ 51 78 .00 64 . N 
11 ಮರುಪಾವತಿ ಯೊಂಜನೆ 5 4 6.0 5.6 6.00 5.51 
12 |ನಿರಾಮಯ ಯೋಜನೆ 0.25 0.25 0.00 0.00 0.00. 0.00 
ವಿಕಲಚೇತನರ ಸಹಾಯವಾಣಿ . 
13 ಹಾಗೂ ಮಾಹಿತಿ ಸಲಹಾ 4.58 4.20 
ಕೇಂದ್ರ ಯೋಜನೆ 4.5] 4.20 4.79 4.68 
ಹಿರಿಯ ನಾಗರಿಕರ 
6.1 6.16 6.16 6.16 6.14 6.14 
4 ಸಹಾಯವಾಣಿ ಕೇಂದ್ರ 6 
ಹಿರಿಯ ನಾಗರಿಕರ ಹಗಲು 
11,20 11.20 9.85 9.85 9.85 9.85 
ನ | ಯೋಗಕ್ಷೇಮ ಕೇಂದ್ರ 
ಉದ್ಯೋಗಸ್ಥ ವಿಕಲಚೇತನ 
ಮಹಿಳೆಯರ ಹಾಗೂ 
11.54 11.54 0.00 0.00 0.00 0.00 
16 ವಿದ್ಯಾರ್ಥಿನಿಯರ ವಸತಿ 
ನಿಲಯ ಮಂಡ್ಯ 
17 ಸ್ಪರ್ಧಾಚೇತನ ಯೋಜನೆ 0.51 0.00 0.00 0.00 0.00 0.00 
ಒಟ್ಟು 418.54 412.37 374.52 372.41 | 383.66 |377.82 


ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯ ಪಡೆಯಲು 


- ಹೊಂದಿರಬೇಕಾದ ಅರ್ಹತೆಗಳು 


let 


ಫಲಾನುಭವಿ ಆಧಾರಿತ 
ಯೋಜನೆ/ಕಾರ್ಯಕ್ರಮ 


ಸೌಲಭ್ಯ ಪಡೆಯಲು ಹೊಂದಿರಬೇಕಾದ ಅರ್ಹತೆಗಳು 


ಉದ್ಯೋಗಿನಿ 


1. ಕುಟುಂಬದ ವಾರ್ಷಿಕ 'ಆದಾಯೆ ಪೆರಿಶಿಷ್ಟೆ ಜಾತಿ ಮತ್ತು ಪರಿಶಿಷ್ಟ ಪೆಂಗಡದವರಿಗೆ 
ರೂ.2,00,000/- ಗಳು ಹಾಗೂ ವಿಶೇಷ ವರ್ಗ ಹಾಗೂ ಸಾಮಾನ್ಯ ವರ್ಗದ 
ಮಹಿಳೆಯರಿಗೆ ರೂ.150,000/-ಗಳಿಗೆ ಮೀರಿರಬಾರದು.2. ಎಲ್ಲಾ ವರ್ಗದ 
ಮಹಿಳೆಯರಿಗೆ ವಯೋಮಿತಿ 18 ರಿಂದ 55 ವರ್ಷಗಳು. 

3. ಸಾಲ ಮಂಜೂರಾದ ನಂತರ ಉದ್ಯಮಶೀಲತ ತರಬೇತಿಗೆ ಕಡ್ಡಾಯವಾಗಿ 
ಹಾಜರಾಗಬೇಕು. 

4. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್‌ ಖಾತೆ: ಹೊಂದುವುದು. ಬ್ಯಾಂಕ್‌ ಖಾತೆಯೊಂದಿಗೆ 
ಆದ ಗ ಸೀಡಿಂಗ್‌ "ಗಿರಬೇಕು. 

5. ಮಾನ್ಯ ವಿಧಾನಸಭಾ ಸದಸ್ಯರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳ 
ಆಯ್ಕೆ ಮಾಡಲಾಗುತ್ತದೆ. 


ಕಿರುಸಾಲ ಯೋಜನೆ 


1. ಸ ಘಾ ಕನಿಷ್ಠ ರೂ.100 ಲಕ್ಷ ಅಥವಾ ಅದೆಕ್ಕೆಂತೆ ಹೆಚ್ಚು ಇರಬೇಕು. 
2.ಸ್ತೀಶಕ್ತಿ ಗುಂಪು ತಾಲ್ಲೂಕು ಒಕ್ಕೂಟದಲ್ಲಿ ನೊಂದಣಿಯಾಗಿದ್ದು ಸದಸ್ಯತ್ವ 
ಹೆಸೆಂದಿರಬೇಕು. 

3.ಗುಂಪಿನ ಸದಸ್ಯರೆಲ್ಲರೂ ಸೇರಿ ಒಂದೇ ಉದ್ದಿಮೆ ಕೈಗೊಳ್ಳಬೇಕು. 

4.ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್‌ ಖಾತೆ ರ 

5.ಮಜರಾ ಮತ್ತು ಮಕ್ಕಳ ' ಅಭಿವೃದ್ಧಿ ಇಲಾಖೆಯಿಂದ ಸಂಘದ ಗೇಡಿಂಗ್‌ ಆಗಿರಬೇಕು. ಎ 
ಅಥವಾ ಬಿ ಗೇಡ್‌ ಪಡೆದಿರಬೇಕು” 

6. ಮಾನ್ಯ ವಿಧಾನಸಭಾ ಸದಸ್ಯರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳನ್ನು 
ಆಯ್ಕೆ ಮಾಡಲಾಗುತ್ತದೆ. } 


ಚೇತನ ಯೋಜನೆ 


1 ವೆಯೋಮಿತಿ18 ವರ್ಷ ಮೀರಿರಬೇಕು. 
2.ಲೈಂಗಿಕ ಕಾರ್ಯಕರ್ತೆಯರ ಸಮುದಾಯ ಆಧಾರಿತ ಸಂಸ್ಥೆಯ ಗುರುತಿನ ಚೀಟಿ 
ಹೊಂದಿರಬೇಕು 


| 3-ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್‌ ಖಾತೆ ಹೊಂದುವುದು. ಬ್ಯಾಂಕ್‌ ಖಾತೆಯೊಂದಿಗೆ 


ಅರ್ಜಿದಾರರ ಆರ ಸರ್‌ ಆಗಿರಬೇಕು. 

4.ಯಾವುದೇ ಬ್ಯಾಂಕು/ಸಂಸ್ಥೆಗಳಲ್ಲಿ ಸುಸಿದಾರರಾಗಿರಬಾರದು ಎನ್ನುವುದು 
ಕಡ್ಡಾಯವಾಗಿರುತ್ತದೆ. 

5.ಎಲ್ಲಾ ವರ್ಗದ ದಮನಿತ ಮಹಿಳೆಯರಿಗೆ ಇ.ಡಿ.ಪಿ. ತರಬೇತಿಯೊಂದಿಗೆ ಸೌಲಭ್ಯ 
ನೀಡಲಾಗುತ್ತದೆ. 

6.ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳನ್ನು 
ಆಯ್ಕೆಮಾಡಲಾಗುತ್ತದೆ. 


1. ಅರ್ಜಿದಾರರು ಹೆಚ್‌.ಐ.ವಿ. ಸೋಂಕತಕೆಂದು ಆರೋಗ್ಯ ಕೇಂದೆದಣ.ಸಿ.ಟಿ.ನಿ. 
ಕೇಂದ್ರಗಳಲ್ಲಿ ಪಡೆದ ವೈದ್ಯಕೀಯ ವರದಿಯನ್ನು ಹೊಂದಿರುವುದು. 

2. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ 
ಮಾಡಲಾಗುತ್ತದೆ. 


4 . | ಧನಶ್ರೀ ಯೋಜನೆ 3.ಅರ್ಜಿದಾರರು ರಾಷ್ಟೀಕೃತ ಬ್ಯಾಂಕ್‌ ಖಾತೆಯನ್ನು ಹೊಂದಿದ್ದು, ಚಾಲ್ತಿಯಲ್ಲಿರಬೇಕು. 
4.ಅರ್ಜಿದಾರರು 18 ರಿಂದ 60 ವರ್ಷದೊಳಗಿರಬೆು. 
5. ಅರ್ಜಿದಾರರು ಖಾತೆ ಹೊಂದಿರುವ ಆರ್ಥಿಕ ಸಂಸ್ಥೆ/ ಬ್ಯಾಂಕುಗಳಲ್ಲಿ 
ಸಾಲಗಾರರಾಗಿರ ಬಾರದು. 
1. ವೆಯೋಮಿತ' 78 ವರ್ಷ ಮೀಠರಚೀಪ: 
2.ಲಿಂಗತ್ವ ಅಲ್ಪಸಂಖ್ಯಾತರು ಸಮುದಾಯ ಆಧಾರಿತ ಸಂಸ್ಥೆ ಅಥವಾ ಜಿಲ್ಲಾಧಿಕಾರಿಗಳು 
ಅನುಮೋದಿಸಿದ ಸಂಸೆಗಳಾದ ಸಂಗಮ ಅಥವಾ ಕೆ.ಎಸ್‌ 'ಎಂ.ಏಫ್‌ . ಸಂಸ್ಥೆಗಳಲ್ಲಿ 
ನೊಂದಣಿಯಾಗಿರಬೇಕು. 
5 ಲಿಂಗತ್ತ ಅಲ್ಲಸಂಖ್ಯಾತರ 3.ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬ್ಯಾಂಕ್‌ ಖಾತೆ ಹೊಂದುವುದು. ಬ್ಯಾಂಕ್‌ ಖಾತೆಯೊಂದಿಗೆ 
"ನ | ಹುನರ್ವಸತಿ ಯೋಜನೆ | ಅರ್ಜಿದಾರರ ಆಧಾರ ಸೀಡಿಂಗ್‌ ಆಗಿರಬೇಕು. 
.4.ಯಾವುದೇ ಬ್ಯಾಂಕು/ಸಂಸ್ಥೆಗಳಲ್ಲಿ ಸುಸ್ಲಿದಾರರಾಗಿರಬಾರದು ಎನ್ನು ವುದು 
ಕಡ್ಡಾಯವಾಗಿರುತ್ತದೆ. 
5, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ. ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ 
ಮಾಡಲಾಗುತ್ತದೆ. 
1 ಆರ್ಥಿಕವಾಗಿ ಹಿಂದುಳಿದ'ಮಹಿಳೆಯರಿಗೆ, ವಿಧವೆಯರಿಗೆ, ನಿರ್ಗತಿಕ ಮತ್ತು 
ವಿಕಲಚೇತನರಿಗೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ 
6 ಮಹಿಳಾ ತರಬೇತಿ ತರಬೇತಿ ನೀಡಿ ಉದ್ಯಮಶೀಲತೆ ಬೆಳೆಸುವುದು. 
ಯೋಜನೆ 2.ಕೌಶಲ್ಯಾಭವೃದ್ದಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಮಾನ್ಯತೆ 
ಪಡೆದ ತರಬೇತಿ” ಸಂಸ್ಥೆ ಸಗಳ ಮೂಲಕ ತರಬೇತಿಯನ್ನು ನೀಡುವುದು. 
3. ವಯೋಮಿತಿ 18 ರಂದ 45 ವರ್ಷಗಳು. 
1.ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ ಸಣ್ಣ/ಮಧ್ಯಮ ಕೈಗಾರಿಕೆಗಳು ಹಾಗೂ ` ಸೇವಾ 
ಘಟಕಗಳ ಉದ್ದಿಮೆದಾರರಿಗೆ ತಮ್ಮ ಘಟಕವನ್ನು ಅಭಿವೃದ್ಧಿ ಪಡಿಸುವ ಸಲುವಾಗಿ/ 
ಬಡ್ಡಿ ಸಹಾಯಧನ ಆಧುನೀಕರಣಗೊಳಿಸುವ ಸಲುವಾಗಿ. ಘಟಕ ವೆಚ್ಚ ಕನಿಷ್ಠ ರೂ.5ಲಕ್ಷದಿಂದ ಗರಿಷ್ಟ 
) | ಯೋಜನೆ ರೂ.2ಕೋಟಿಗಳ ವರೆಗೆ ಆರ್ಥಿಕ ನೆರವು ಒದಗಿಸಲಾಗುವುದು. 
(ಕೆ.ಎಸ್‌.ಎಫ್‌.ಸಿ 2. * ಈ ಘಟಕದ ಮಾಲೀಕರು ಮಹಿಳಾ ಅಭ್ಯರ್ಥಿ ಯಾಗಿರಬೇಕು. 
ಮುಖಾಂತರ) * ಪಾಲುದಾರಿಕೆಯ ಉದ್ಯಮ/ನಿಯಮಿತ ಕಂಪನಿಗಳಲ್ಲಿ ಹೆಚ್ಚಿನ ಷೇರುಗನಿರ್ದೇಶಕರು 


ಶೇ 5ರಷ್ಟು ಇರಬೇಕು. 
# ಫಲಾನುಭವಿಗಳು ಒಂದು ಸಲ ಮಾತ್ರ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ. 


ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳಡಿ ಮಂಡ್ಯ ಜಿಲ್ಲೆಗೆ ಕಳೆದ ಮೂರು ವರ್ಷಗಳಲ್ಲಿ 


ನೀಡಲಾದ ಅನುದಾನದ ತಾಲ್ಲೂಕುವಾರು ವಿವರ (ರೂಗಳಲ್ಲಿ) 
ಕ್ರ ಯೋಜನೆಯ ಶ್ರೀರಂಗ ಕೆ.ಆರ್‌. 
3 ಹೆಸರು ವರ್ಷ ಮಂಡ್ಯ ಮದ್ದೂರು 'ಷಟ್ಟಣ ಪಾಂಡವಪುರ | ನಾಗಮಂಗಲ ಮಳವಳ್ಳಿ ಹೇಟೆ 
2017-18 | 526240 | 386240 | 278220 | 375720 227700 1280720 | 518220 
I ಉದ್ಯೋಗಿನಿ 
2018-19 | 604500 | 604500 544500 513750 453750 604500 | 664500 


2019-20 | 555000 | 555000 | 585000 | 585000 555000 | 510000 | 555000 

2017-18 | 400000 | 400000 | 400000 | 400000 200000 | 400000 | 200000 

ಕಿರುಸಾಲ 2018-19 | 200000 | 200000 | 200000 | 200000 200000 | 200000 | 200000 

2019-20 | 200000 | 200000 | 200000 | 200000 200000 | 200000 | 200000 

2017-18 | 50520 | 50520 - - - 50520 | 50520 

ಚೇತನ 2018-19 | 101500 | 101500 } 50750 50750 50750 | 101500 | 50750 

2019-20 | 50750 — — 100752 — 50750 | 100750 

2017-18 | 353640 } 151560 | 151560 151560 151560 | 151560 | 202080 

ಧನಶ್ರೀ 2018-19 | 152250 | 152250 | 152250 | 152250 101500 | 152250 | 152250 

2019-20 | 152250 | 152250 152250 | 152250 152250 | 152250 | 152250 

ಲಿಂಗತ್ವ 2017-18 | 202080 | 50520 | 50520 50520 50520 | 50520 | 50520 

ಅಲ್ಪಸಂಖ್ಯಾತರ | 2018-19 | 152250 | 152250 | 152250 | 152250 101500 | 152250 | 152250 

ಪುನರ್ವಸತಿ 2019-20 | 50750 | 50750 | 50750 50750 50750 | 50750 | 50750 
2017-18 - - - - — - - 

ಮರಾ 2018-19 - 1197000 - - — - 11306800 
2019-20 - -— — -— - - - 

2017-18 | 900000 | 550000 | 500000 | 500000 500000 | 550000 | 500000 

ಸಮೃದ್ಧಿ 2018-19. | 180000 | 180000 | 180000 | 180000 180000 | 180000 | 180000 

2019-20 | 180000 | 170000 | 180000 | 130000 180000 | 180000 | 180000 
ದನ 2017-18 | 334000 | 1548000 | 75000 - 466000 | 329000 — 
(ೆ.ಎಸ್‌.ಎಫ್‌.ಸಿ) | 2018-19 | 2857000 | 2816000 | 809000 | 406000 | 2794000 | 458000 - 
es 2019-20 | 5059000 | 2123000 | 2465000 | 241000 | 2648000 | 202000 - 
೫೬ ಕೆ.ಎಸ್‌.ಎಫ್‌.ಸಿ ಇಂದ ಸಾಲ ಬಿಡುಗಡೆಮಾಡಿದ ಮಹಿಳಾ ಉದ್ಯಮಿಗಳಿಗೆ ವಿದಿಸುವ ಬಡ್ಡಿಯಲ್ಲಿ ಶೇಕಡ 10% ರಷ್ಟು 


ಬಡ್ಡಿಯನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಪಾವತಿಸಲಾಗುವುದು. 


[ 


